|| ಶ್ರೀ ಗಣೇಶಾಯ ನಮಃ || 
ಶ್ರೀಮನ್ ಮಹಾ ಭಾಗವತ ಪುರಾಣದೊಳಗಿನ 

- ಯಕ್ಷ ಗಾನ : 


ವಜಿ ವಿಜಯ 


N 


) 


0 ಶ್ರೀ ಬರವಣಿಯವರು ದೈತ್ಯ ಪಾತ್ರದಲ್ಲಿ 0 
೦ ಬರೆದವರು ಮತ್ತು ಪ್ರಕಾಶಕರು 

ಎವಮ್ , ಜಿ , ಬರವಣಿ 
ಯಕ್ಷಗಾನ ಕಲಾವಿದರು ಗೋಕರ್ಣ, ( ಉ . ಕ. ) . 


[ ಎಲ್ಲ ಹಕ್ಕುಗಳು ಲೇಖಕರದು | 


ರ ಜನವರಿ ೧೯೯೪) . 


( ಬೆಲೆ : ೬ - ೦೦ 


* ಇದೇ ಲೇಖಕರ ಅಚ್ಚಾದ ಕೃತಿಗಳು * 
೧ ಚಂದ್ರಮುಖಿ ಸ್ವಯಂವರ ೨ ವಿರೂಪ ವಿಜಯ 
* ೩ ರಾಣಿ ಸುಲೋಚನ ೪ ರಾಜ ಹೃತಧ್ವಜ 
೫ ಸೌಗಂಧಿಕ ಪುಷ್ಪಾಪಹಾರ ೬ ರಂಡ ಭೈರವ ಕಾಳಗ 
೭ ಚಂದ್ರರೇಖಾ ಪರಿಣಯ * ೮ ಶ್ರೀ ಶಿವ ಪಾರಿಜಾತ 
೯ ಭಾನುವಂತಿ ಪರಿಣಯ ೧೦ ಪುಷ್ಪಾವತಿ ಪರಿಣಯ 
೧೧ ಸುಪ್ರತಾಪಿ ಸಂದರ್ಶನ ೧೨ ಹರಿಶ್ಚಂದ್ರಮತಿ ( ಏಕದೃಶ್ಯ ). 
೧೩ ಘಟೋದ್ಗಜ ಜನ್ಮ ಸಾಹಸೀ ಸಾಂಬ 
೧೪ ಯಾದವೇಶ್ವರ ರಾಜಸೂಯ [ ಭಾಗ ೧, ಭಾಗ ೨ ] 
೧೫ ಸುಂದೋಪ ಸುಂದರ ಕಾಳಗ ೧೬ ಸ್ವರ್ಣಲಾವಣ್ಯ 
೧೭ ವಜ್ರ ವಿಜಯ 


> ಅಚ್ಚಾಗಲಿರುವ ಪ್ರಸಂಗಗಳು : 
೧ ಪಾತಾಳ ವಿಜಯ 

೨ ಮಾಯಾ ಮಹಿಮೆ 
೩ ವೀರ ಯಪಧ್ವಜ 

೪ ಕನಕವೇಣಿ 
೫ ಶ್ರೀ ಪಂಚಾಕ್ಷರೀ ಪ್ರಭಾವ ೬ ವರರ ನರಕಾಸುರರ ಕಾಳಗ 
೭ ನಹುಷ ಚರಿತ್ರೆ 

ಕುಂಭಕರ್ಣ ಕಾಳಗ 
೯ ದ್ರುವ ದಿಗ್ವಿಜಯ ೧೦ ಮತಂಗ ಶಾಪ 
೧೧ ಶಿವರಾತ್ರಿ ಮಹಿಮೆ ೧೨ ವಿಜಯ ವರ್ಮ ವಿಜಯ 
೧೩ ಕರ್ಣ ರತ್ನಾವತಿ ೧೪ ಶಂಕರ ನಾರಾಯಣ ಪರಿಣಯಂ 
೧೫ ಶ್ರೀ ಸತ್ಯ ಗಣಪತಿ ವ್ರತ, ೧೬ ಜೋರಾಗ್ರೇಸರ- ರಾಜಶೇಖರ 

ಮಹಾತ್ಮ 
೧೭ ತ್ರಿಪಾದ ದಾನ ( ಏಕದೃಶ್ಯ ) 

ಗುರುತಿನ ಪ್ರತಿಗಳು ತೀರಿವೆ. 


ಶ್ರೀ ಆನಂದ ಮುದ್ರಣಾಲಯ , ಗೋಕರ್ಣ 


1 ಶ್ರೀ ಗಣೇಶಾಯ ನಮಃ | 


ಶ್ರೀಮನ್ ಮಹಾ ಭಾಗವತ ಪುರಾಣದೊಳಗಿನ 
- - : ಯಕ್ಷ ಗಾ ನ: - 


* ವಜಿ - ವಿಜಯ * 


O ಬರೆದವರು ಮತ್ತು ಪ್ರಕಾಶಕರು 0 

ಎವರ್ , ಜಿ , ಬರವಣಿ 0 
ಯಕ್ಷಗಾನ ಕಲಾವಿದರು , ಗೋಕರ್ಣ ( ಉ , ಆ. ) 


[ ಎಲ್ಲ ಹಕ್ಕುಗಳು ಲೇಖಕರದು ] 


ಜನವರಿ 


( ಬೆಲೆ : ೬- 99 


- 


- : ಪಾತ್ರ ವಿವರ : 


೧ : ದೇವೇಂದ್ರ ೨. ಯವರಿ. ೩ . ಅಗ್ನಿ 
೪, ವೈಶ್ರವಣ ೫. ಬೃಹಸ್ಪತಿ ೬ . ವೃಷಪರ್ವ 
೭ . ಶತಪರ್ವ ೮. ಬ್ರಹ್ಮ ೯ , ವಿಶ್ವರೂಪ 
೧೦ . ತ್ವಷ್ಟಾಚಾರ್ಯ ೧೧ . ವೃತಾಸುರ ೧೨ , ವಿಷ್ಣು 
೧೩ . ದಧೀಚಿ ಮುನಿ ೧೪, ಅಘನಾರಿ 


• ಕೃ ತಜ್ಞ ತೆ ಗಳು - 


- ನನ್ನ ಈ ಹಿಂದಿನ ಹದಿನೇಳು ಪ್ರಸಂಗಗಳನ್ನು ಕೊಂಡು ಓದಿ ಆಡಿ 
ಆಡಿಸಿದ ಎಲ್ಲ ಕಲಾಪ್ರೇಮಿಗಳಿಗೂ , ಅಂದವಾಗಿ ಸಕಾಲದಲ್ಲಿ ಮುದ್ರಿಸಿ 
ಕೊಟ್ಟ ಶ್ರೀ ಆನಂದ ವಾಂದ್ರಣಾಲಯ ಆಡಳಿತ ವರ್ಗಕ್ಕೂ ಚಿರ ಋಣಿ 
ಯಾಗಿದ್ದೇನೆ. 

ಲೇಖಕ : 
ಮಹಾಬಲೇಶ್ವರ ಬರವಣಿ ಗೋಕರ್ಣ 


1 ಶ್ರೀ ಗಣೇಶಾಯ ನಮಃ || 


- ಶ್ರೀಮನ್ ಮಹಾ ಭಾಗವತ ಪುರಾಣದೊಳಗಿನ - 

- ಯಕ್ಷಗಾನ ® 
@ ನ ಜಿ ವಿ ಜ ಯ 9 . 

| ರುಂಪೆ | 
ಸಿಂಧೂರ ವರ್ಧನಗೆ ! ಚಂದ್ರಧರ ಸುತ ನಿಂಗೆ ! ಕು೦ದತೊಡೆ 
ಎನು ತೆರಗಿ 1 ವಂದೆ ಮನದೊಳಗೆ || ೧ || ವಿಧಿ ಸತಿಯು ಶಾರದೆಗೆ | 
ವಿಧಿ ಪಿತನ ಸತಿ ಸಿರಿಗೆ ! ಸಿತಿ ಕಂಠ ಸತಿಗೆರಗಿ | ಕತೆಯ ಬರೆಸೆನುತ || ೨ || 
ತ್ರಿಜಗ ವಂದಿತರನ್ನು ! ಭಜಿಸಿ ಒರೆಯುವೆ ನಾನು ! ನಿಜ ಮತಿಗೆ ಹೊಳೆ 
ದ೦ತೆ ! ವಜಿ ವಿಜಯವನು | ೩ || 

| ಸೌರಾಷ್ಟ್ರ ತ್ರಿವಿಡೆ | 
ಒಂದು ದಿನ ಸುರಪಾಲ ಸುಮನಸ 1 ವೃಂದದಿಂದೋಲಗದಿ ಮೆರೆ 
ದಿರೆ ! ಪಂದೆ ದನುಜರ ವಿಜಯದಿಂದ ಹರುಷದಿಂದ 1 ೧ !! ಕಾಲ ಧನ 
ಪರೆ ಕೇಳಿರಿದಿನ | ಖಳವೃಷಪರ್ವಾಗ್ಯ ಪ್ರಮುಖರ | ಕಾಳಗದಿ ಸೋ - 
ಲಿಸುತಲೋಡಿಸಿ ಮೆರೆದ ವೈಸೆ || ೨ || ದೇವ ಗುರು ವಾಕೃತಿಯು ಯ 
ಜವ | ದೇವ ಜಾಲದ ಶೇಯಕೋಸುಗ | ದೇವಲೋಕದಿ ಗೈಯ ವಿಜ 
ಯವು ದೊರಕಿತೆಮಗೆ | ೩ | ಬರರು ದುರುಳರು ಮಧುರಕೊಡೆ ! 
ಹರುಷ ವಿಜಯೋತ್ಸವದ ಅಂಗದಿ 1 ನೆರೆದ ಸಭೆಯಲ್ಲಿ ಅಪ್ಪರಾಂಗನೆ ನಾಟ್ಯ 
ನಡೆಸಿ । ೪ । ಭರಿತ ತೋಷದೊಳಿರುವ ಯನ್ನು ತ ! ಕರೆಸಿ ಮೇನಕೆ ರಂಭೆ 
ಯರ್ವಶಿ ! ! ಜರುಗಿಸುತ ನರ್ತನವ ನೋಡುತ ಮುಗ್ಧನಿರಲು || ೫ || 

| ಭಾಮಿನಿ | 
ಆ ಸಭೆಗೆ ವಾಕೃತಿಯು ಬರದೇ | ವೇಶ ದೃಷ್ಟಿಯು ಹರಿಸದೀಕಡೆ ! 
ತೋಷವಾದದಲಿ ನೋಡುತಿರೆ ಸುರ ವೇಶ್ಯ ನರ್ತನವ | ರೋಷ ತಾಳಂತ 
ಲೆಂದ ಸುರಗುರು 1 ಸಾಸಿರಾಕ್ಷಗೆ ಸಿರಿಯ ಗರ್ವವು ! ಈಸು ಸುರಪದ ವಿಭವ 
ದೊರಕಿದ ಪರಿಯನರಿಯದೆಯೆ | ೧ || 


ಮಾರನಿ | ಏಕ 
ಭಲೆ ಭಲೆ ಸುರಪತಿ ಗುರುಹಿರಿ ಮಾನ್ಯತೆ ! ತಿಳಿಯದೆ ಗರ್ವದಲಿ | 
ಬಲವನು ವೃದ್ಧಿ ಪ ಗುರುವನು ಲೆಕ್ಕಿಸೆ : ನಲಿವೆಯ ನಾಟ್ಯದಲಿ || ೧ & 
ತಿಳಿದಿಹೆಯೇನ್ ನೀ ಅಳಿಸುವೆ ಸರ್ವವೆ ! ಮುಳಿದರೆ ಅಳಿವುಟೆ || ಸಿಲರಿ 
ಕದ ಮಾನ್ಯತೆ ಸಭೆ ತ್ಯಜಿಸುತ್ತಲಿ | ಘಳಿಲನೆ ಇದೆ ಪೊರಟೆ || ೨ || 

| ಭಾಮಿನಿ | 
ಗುರುವು ತೆರಳುತಲಿರಲು ಸುರಪತಿ | ಭರದಿ ಪರಿಕಿಸಿ ಮನದೊಳಂ 
ಜಂತ | ಲರರೆ ನಾಟ್ಯದಿ ಲೀನನಾಗಿರೆ ಘಾತವಿಂದಾಯು | ಸಿರಿಯ ಮದ 
ದಲಿ ಗರುವ ತಾಳುತ ! ಗುರುವ ಮನ್ನಿಸದಾದೆ ಬಂದಿ ಯಂ ತಿರುಗಿತೇ 
ತಕೆ ಕೊರತೆ ಭರಿಸುವ ಪರಿಗೆ ಚಿಂತಿಸಿದ || ೧ | | 

- ಸೌರಾಷ್ಟ್ರ ! ತ್ರಿವಿಡೆ 
ಇತ್ತ ಶೋಣಿತ ಪು ರದಿ ದಾನವ | ಮೊತ್ತದಲಿ ವೃಷಪರ್ವನಾದಿನ ! 
ಬಿತ್ತರಿಸೆ ಸರತತಿಯ ದುಸ್ಥಿತಿ ಹರುಷದಿಂದ || ೧ || ಕೇಳಿದಿರೆ ಶತಪರ್ವ 
ದನುಜರು ! ಕಾಲಮೇಲೊದಗಿಹುದು ನಮ್ಮಯ | ಏಳಿಗೆಗೆ ಶುಭಕಾಲ 
ವಾಕ್ಷತಿ ಪುರವ ತೊರೆದ || ೨ || ಸುರರ ಬಲಗುರು ತೆರಳೆ ಸ್ವರ್ಗದಿ | 
ಸಂರಪಗಿಲ್ಲವು ಬಲವು ಕುಂದಿದೆ | ಪರಿಯನರಿತಿಹೆ ಅಡರಿ ಸ್ವರ್ಗವ | ಪಡೆ 
ಯುತಾಳೋ | ೩ || 

ಮಾರನಿ | ಏಕ 
ಗುರು ಬಲದಿಂದಲಿ ನಮ್ಮನು ವಂಚಿಸಿ | ವೆರೆವರು ಮದವು 
ಸುರಿದರು ಅಮೃತವ ಪುರವನು ದಕ್ಕಿಸಿ ! ಸುರತತಿ ಬಲು ಸೊಕ್ಕಿ | ೧ | 
ಸುರಪುರ ನಮ್ಮದು ಸುರರನು ಓಡಿಸಿ | ಭರದೊಳು ಪಡೆವುತ್ತ | ಹರು 
ಷಿಪ ಸುರಸಿರಿ ವೈಭವ ಭೋಗದಿ | ಮೆರೆಯುವ ಆಳುತ್ತ || ೨ || 

- ಸೌರಾಷ್ಯ | ತ್ರಿವಿಡೆ 
ಭಳಿರೆ ಶತಪರ್ವಾಖ್ಯ ತೋಷವು | ಖಳರ ಬಲ ತೋರುತ್ತಲೀದಿನ | 
ಸುಲಭ ಪುರ ಪಡೆಯಲೆ ತೆರಳೆ ವಿಳಂಬವೇಕೆ || ೧ | ಕಾಳಗದಿ ಸುರಜಾಲ 
ಸೋಲಿಸಿ | ಮೇಲೆ ಮರೆಸಲು ಕಾಲವತಿ ಅನು | ಕೂಲ ಪಾಲಿನ ಪುರವ 
ಪಡೆವುತ ಸುಖದೊಳ್ || ಏಳಿರೈ ಶತಪರ್ವ ಕುಂಭರು 1 ಪಾಳಯವ 
ನೊಡಗೊಂಡು ಸ್ವರ್ಗಕೆ ಧಾಳಿಯಿಟ್ಟುರೆ ಸರರಕೊಳುಡಿಸುತ್ತ ನೆರೆವ ೩॥ 


| ಭಾಮಿನಿ | 
ದುರುಳ ವೃಷಪರ್ವಾಖ್ಯದಾನವ ! ಭರಿತ ಸೇನೆಯ ಕೂಡಿ ಸುರಪುರ | 
ತೆರಳಿ ಮುತ್ತಿಗೆ ಚರರು ಓಡುತ ಸುರಪಗರುಹಿದರು || ಪರಿಯನರಿಯುತ 
ಮರುಗಿ ಸುರಪತಿ | ಗುರುವು ತೊರೆದಿಹ ಕಾಲ ವೀಕ್ಷಿಸಿ | ದುರುಳರೈ ತಂ 
ದಿಹರು ತಡೆಯದೆ ಗತಿಯು ನವಾಗಿಲ್ಲ || ೧ || 

ಭೈರವಿ | ಅಷ್ಟ 
ಬಂದನೇ ವೃಷಪರ್ವನೂ 1 ಧುರದೊಳು ಹಿಂದೆ ! ಕುಂದುತಲೋ 
ಡಿಹನೂ !! ಇಂದಿನ ಕಲಹದಿ | ಬಂಧಿಸಿ ಪಾಷದಿ | ಪಂದೆಯ ನೆಳೆಯು 
ವೆನೂ : ೧ | ಚಿಂತಿಸಲೇಕೆ ದೇವಾ | ತೋರುವೆನಿಂದು | ಹೊಂತಕ 
ನಿಂಗೆ ಸಾವಾ | ಅಂತಕ ಬಲಸುರ | ಸಂತತಿಯನುದಿನ | ಸಂತಸ ಪಡಿ 
ಸುವೆನೂ || ೨ || 

ಮಾರನಿ | ಏಕ 
ಅನಲನು ಕನಲಂತ ಲೆಂದನು ಸುರಪತಿ | ದನುಜರ ಸಮರದಲಿ || 
ಘನತೆಯನುಳಿಸುವೆ ಸುರಸಿರಿ ರಕ್ಷಿಪ | ಹಣಿಯುವೆ ಕ್ಷಣದಲ್ಲಿ ॥ ೧ ॥ ಜಂಭ 
ದೊತಹ ಹುಂಭರ ಸುರಪುರ | ಹಂಬಲ ಬಿಡಿಸುವೆನು || ಅಂಭುಜ ಸಖ 
ನಮಗಿಂಭಾಗಿರುತಿರೆ | ಎಂಬುವದಿನ್ನೇನು || ೨ | | 

- ಕೇದಾರ | ರುಂಪೆ 
ಅಡಿಗೆರಗಿ ವೈಶ್ರವಣನು ' ಚಿಂತೆಬಿಡರಿ | ಬಿಡುಗಣ್ಣರೊಡೆಯ ನೀನು ! 
ಕಡು ದುರುಳ ದನುಜರನ್ನು ' ಬಡಿದಟ್ಟಿ ! ಕಡುಹತೋರಿಪೆನು ನಾನು 1೧11 
ಅಮರಪುರವಾಳಲೆಂದು । ಬಂದಿರುವ | ಕುವಂತಿಗಳಕೊಲ್ಲಲೆಂದು | ಸವರ 
ಕೈಚಳಕ ತೋರ್ಪೆ | ಜಯಸಿರಿಯ ! ಅವರೇಂದ್ರ ನಿನಗೆ ಒಲಿಪೆ || ೨ || 

ಸೌರಾಷ್ಟ್ರ ! ತ್ರಿವಿಡೆ 


ಏಳಿ ದಿಗಧಿಪ ಜಾಲವೀದಿನ | ಖಳ ದನುಜರ ಸೋಲಿಸುತ್ತಲಿ | 
ಆಳೆ ಬಂದಿಹ ದುಷ್ಪರಾಶೆಯ ಬೆಡಿಸಿ ಮೆರೆವ || ೧ || ಸುರಪ ಪಲ್ಲ ಡಿ 
ಯು , ಸುರತತಿ : ವೆರೆಸಿ ಬರೆ ಶತಪರ್ವ ಕೋಪದಿ | ಶರವನೆಸೆಯರಿತ 
ಬಂದು ಅನಲನ ತಡೆಯುತೆಂದ !! ೨ || 


ಮಾರನಿ | ಏಕ 
ಭಳಿಭಳಿರೆಲೊ ಶಿಖಿ ಕೊಳಗಳ ಗೋವೆಯ ! ಇಳಿಸುವ ಸುಧೆ ಪಿಥ 
ಕಲಹದಿ ಗೆಲುವಿನ ಸೆಳೆ ಸಿಲುಕದು ಖರೆ ಖಳ ಬಂದಿದೆ ಶಕ್ತ || ೧ || 

ಭೈರವಿ | ಅಷ್ಟ 
ಹೊರುತ್ತಲೋಡಿಹ ಭಂಡಾ | ಧುರದೊಳಗಿಂದು ! ಸೇರಿಪ ಯಮ 
ಪುರ ಪುಂಡ ಸೇರುತ ಸುರಪುರ | ಸೊರೆಗೊಳ್ಳುವ ಛಲ ! ನೀರಾಗೆ 
ಶ್ರಮವು ದಂಡ || ೧ || 

ವಾ ರವಿ | ಏಕ 
ಕಾಲ ನಿರೀಕ್ಷಿಸಿ ಧಾಳಿಯ ನಿಟ್ಟಿರೆ ಸೋಲಿಲ್ಲವು ಧುರದಿ | ಬಾಳಿನ 
ಅಹಿತರು ಧೂಳಿಯ ಗೈಯುವೆ | ಕಾಳಗ | ಭರದಿ | ೧ || 

ಭೈರವಿ | ಅಷ್ಟ 
ಎನೆ ಕೋಪದೊಳಗನಲಾ | ಅರಿತಿಹೆ ನಿಮ್ಮ ದನುಜರ ಬಲ 
ಮರಳಾ || ಘನಮದ ತೋರುತ | ಹೆಣಗಲು ಮರಣವು 1 ಕಣೆ ತಾಳು 
ಎಲೆ ದುರುಳಾ || 

| ಭಾಮಿನಿ | 
ಕಣೆಯ ಕಣೆಯಿಂ ವರಿರಿದು ದನುಜನು ! ಕಿನಿಸಿನೋಳು ಘನಗಧೆಯ 
ನೆತ್ತುತ | ಅನಲಗೆರಗಲ ಘಾತ ತಾಳದೆ ಧರೆಯೊಳೊರಗಿದನು | ದನದ 
ಪರಿಕಿಸಿ ಕೋಪದಿಂದಲಿ | ಧನುವ ಝಂಕರಿಸುತ್ತ ಶರಮಳೆ | ದನುಜ 
ಸೇನೆಗೆ ಸುರಿಸಿ ತಡೆಯುತಲೆಂದ ಗರ್ಜಿಸುತ | ೧ | 

- ನಾರವಿ | ಏಕ 
ಯಾರೋ ಕೂರಿಯ ಧಾಳಿಯನಿಡೆ ಘನ 1 ಕಾರಣವಿರೆ ಪೇಳು || 
ಹೊರುತ ಲನಲನ ಸೋಲಿಸಿದಥಟನು | ತೋರಿಸೆ ಮೃತಿ ವರುಳು | ೧ | 

ಕೇದಾರ | ರುಂಪೆ 
ಸುರಪುರವು ನಮ್ಮ ಹಕ್ಕು ! ಮೋಸದಲಿ ಮೆರೆವಿದ್ಯೆ ಪಡೆದು 
ಸೊಕ್ಕು | ತೊರೆದರೇ ವಿಹಿತವಕ್ಕು ! ಶರಣಾಗೆ ! ಪೊರೆವೆವೈ ನಿಮ್ಮ 
ಶ್ರೀಕು | ೧ | 


- 5 

ಮಾರನಿ ನಿಕ 
ಆಳಲು ಸುರಪುರ ಖಳರ ಪಾಳಯ 1 ಧಾಳಿಯನಿಡೆ ಹಿಂದೆ 11 
ಸೋಲಿಸಿ ಮೆರೆದೆವು ಕಾಳಗಕಂಜೆವು ! ಬಾಳಿಗೆ ಕೊನೆ ಪಂದೆ || ೧ | 

ಕೇದಾರ 1 ರುಂಪೆ 
ಅರಿತಿರುವೆ ಘನತೆಯನ್ನು ರಾವಣಗೆ | ಪುರ ತೊರೆದ ಚರಿತೆ 
ಯನ್ನು || ಚರಿಸಿದಿರಿ ಅಡವಿಯನ್ನ ಬಂದಿಹೆನು ! ವುರಿಯ ಗರ್ವ 
" ವನ್ನು ೧ 

ನಾರವಿ ! ಏಕ 
ದುರುಳ ಖಳಾಧವ ಸೋರುವೆಯಾ ಸವರಿ ! ಧುರದೊಳು ಯಮ 
ಧಾವಂ | ಸರಿಸುವೆ ನೆನ್ನುತ ಶರವನು ಎಸೆಯಲು 1 ತರಿಯುತ ಮೆರೆದ 
ಮವಂ || ೧ | 

1 ಭಾಮಿನಿ | 
ಕೆರಳಿ ಶತಪರ್ವಾಖ್ಯ ದನಧನ | ಧರೆಯೊಳುರುಳಿಸೆ ಕಂಡು ಕಾಲನಂ | 
ಭರಿತ ರೋಷಾ ವೇಷದಿಂದಲಿ ತಡೆದು ಮುಂಬರಿದು !! ದುರುಳ ನಿಲು 
ನಿಲು ಹೊಂತಕಾರಿಯೆ 1 ಮರೆಯ ಬೇಡವೊ ಕ್ಷಣದಿ ಗರ್ವನ | ಮುರಿವೆ 
ಬಂದವ ನಾರು ನೋಡಿ ಬಲವ ತೋರೆನಲು || ೧ || 

- ಭೈರವಿ | ಅಷ್ಟ 
ಕಾಲನೆಂಬವನೇ ನೀನೂ ! ಪೌರುಷ ಬಲ್ಲೆ 1 ಬಾಲಂಗೆ ಪಾಶವನ್ನೂ 1 
ಖಳನೆ ಎಸೆಯುತ | ಶೂಲಿಗೆ ಅಂಜುತ 1 ಕಾಲಿಗೆ ಬಿದ್ದವನೂ ' ೧ 8 

- ನಾರವಿ | ಏಕ 
ಮುಚ್ಚಿ ಬ್ಯಾಖಳ ಸುರಪುರ ವಾಳುವ 1 ಹುಚ್ಚನು ಬಿಡಿಸುವೆನು | 
- ಎಚ್ಚರ ಬಂದರೆ ಕೊಚ್ಚಿದ ಧೀರನು 1 ತುಚ್ಚನೆ ಕೊಲ್ಲುವೆನು | ೧ || 

- ಭೈರವಿ | ಅಷ್ಟು 
ಕೊಲ್ಲುವ ಧೀರನೇನೂ 1 ಸತ್ಯವಾನನ | ನಲ್ಲೆಗೆ ಸೋತವನೂ 11 
ಬಲ್ಲೆನ ಹಿರಿಮೆಯ | ಸೊಲ್ಲಿಸದಿರು ರಣ | ವಲ್ಲನು ಲೆಕ್ಕಿಸನೂ ! ೧ 

ಮಾರನಿ 1 ಏಕ 
ಬಿಡು ಬಡಿವಾರವ ದಡಿಗನೆ ಬಲವಿರೆ ! ಕಡುಹನು ತೋರೆಂದು | 
- ಬಿಡೆ ಶರ ಕಡಿಯಲು ಮುಳಿಯುತ ಗಧೆಯನು | ಬಡಿಯಾಲಂ ತ ನಂದು ! ೧೦ . 


| ಭಾಮಿನಿ | 
ದುರುಳ ದಾನವ ನುರುಳೆ ಪರಿಕಿಸಿ ! ಕೆರಳಿ ವೃಷಪರ್ವಾಖ್ಯಕಾಲನ | 
ಭರದಿ ತಡೆಯುತಲೆಂದ ಪೌರುಷ ತೋರು ಯೆನ್ನೊಡನೆ ಧುರದಿ ಸರ 
ರೆಲ್ಲರನು ಸೋಲಿಸಿ ! ತಿರುಗಿ ಸುರಪುರ ಪಡೆಯು ತಾಳುವ | ಶರದ ರುಚಿ 
ನೋಡೆಂದು ಕಣೆ ಮಳೆ ಸುರಿಸಲಾಕ್ಷಣದಿ | ೧ || 

ಭೈರವಿ ಅಷ್ಟ 
ಕಾಣುತ್ತ ದೇವೇಶನೂ ! ಮುಂಬರಿವು ! ಆನೆಯ ನೀರು ತಾನೂ !! 
ದಾನವ ಮದ ಗರ್ವಿ ! ಏನು ಕಾರಣ ಬರೆ | ಗೊಣನು ಮರಿಯರಿಂ 
ವೆನೂ | ೧ | 

ಮಾರನಿ | ಏಕ 
ಸಲ್ಲುವ ಪಟ್ಟವ ಖುಲ್ಲನೆಮೋಸದಿ ಬಲ್ಲೆನು ಆಳುವುದು ! ಅಲ್ಲವೆ 
ಹಿರಿಯರು ಎಲ್ಲರ ತಿಕ್ಕುವೆ ಒಳ್ಳಿತು ಒಪ್ಪಿಪುದು || ೧ || 

ಭೈರವಿ | ಅಷ್ಟ 
-ಮಢ ದಾನವನೆ ಕೆ ಲೋ | ಹರಿಯವರಿಗಿತ್ತ ಗೂಢವ ನರಿತು 
ಮೇಲೂ ! ಗಾಢಗರ್ವದಿ ಬಂದ ! ಖೋಡಿ ಖಳರ ಕೊಂದ 1 ಮಾಡಲಾ 
ಧುರವ ಸೋಲೂ || ೧ || 

- ಮಾರನಿ | ಏಕ 
ಸಾಸಿರ ಕಣ್ಣವ ಮೋಸದಿ ದಿವಿಜರ | ಘಾಸಿಯ ಪಡಿಸಿದವ || 
ರೋಷದಿ ಬರೆ ಪದ್ಮಾಸುರ ಗಂಜುತ | ಲೇಸಿಲಿ ಓಡಿದವ | ೧ | 


ಕಾಲಭೇದಗಳಿಹುದೂ 1 ಸಾಧಿಸಿ ಕಾಲ ! ಖಳರ ತರಿಯುವುದೂ | 
ಧಾಳಿಯನಿಟ್ಟು ನೀ | ಘೀಳಿಡೆ ಬೆದರೆನು 1 ತೋಳ್ಬಲ ತೋರೆಂಬೆನೂ ||೧ | 

| ಭಾಮಿನಿ ! 
ಕೆರಳಿ ದನ . ಜನು ಭರಿತ ಮಾಯದಿ 1 ಧುರವ ಗೈದಿರೆ ಸುರಪ 
ನೋಡಿದ | ಅರಿತು ವನದೊಳಗೆಂದ ಹರುಷದಿ ಧೀರ ವೃಷಪರ್ವ ೧ 
ಸುರ ಸಮೂಹದಿ ನಮ್ಮನೆದುರಿಪ ! ಧುರ ಪರಾಕ್ರಮರನ್ನು ಕಾಣೆನು ? 
ದೊರಕಿತ ಹಹಾ ನಮಗೆ ಸುರಪುರ ಅಮಿತ ಸೌಭಾಗ್ಯ || ೧ || 


ಭೈರವಿ | ರುಂತೆ 
ಕೇಳಿದ್ರೆ ದನುಜರಿರ | ಪಾಲಿಸಿದ ನಮಗೆ ಹರ ! ಆಳುತ್ತ ಸುರ 
ನಗರ ! ಬಾಳಿರ್ದು ಮೆರೆವ || ೧ | ಅರಿಯುತಮ್ಮ ಪ್ರತಾಪ | ಧುರ 
ದೊಳೋಡಿದ ಸುರಪ ! ಸುರ ಸುಖವ ನನುಭವಿಪ ! ಪುರ ಸೂರೆ 
ಗೊಳುವ || ೨ | | 

| ಸೌರಾಷ್ಟ್ರ ತ್ರಿನಿಡೆ | 
ಹರುಷದೊಳು ವೃಷಪರ್ವ ದಾನವ | ಸುರ ಸುವಸ್ತುವನೆಲ್ಲ ಸಿರಿ 
ಜೊತೆ ! ಭರದಿ ಸೂರೆಯಗೊಂಡು ಮದದಲಿ ಸೇರೆ ಪುರವ ೧ || 

ಕೇದಾರ | ಅಷ್ಟ 
ಧುರದೊಳು ಅಪಜಯ ಹೊಂದಿದ ಸಂರಪತಿ | ಮರುಗುತ ಬಹು 
ವಿಧವಿ !! ಗುರುಬಲವಿಲ್ಲದೆ ದುರುಳರು ಗೆದ್ದರು ! ಅರಿತೆನು ಖರೆಮನದಿ ೧ ! 
ಗುರು ಕೊರತೆಯನಿಂದು ಭರಿಸುವದೆಂತಹ | ಅರುಹುವೆ ವಿಧಿಗೆನುತ || 
ಪರಿವಾರ ಜೊತೆ ಬಂದು ಕವರಿಲಜ ಪದದಲಿ ಎರಗಿದ ಕಾಯೆನುತ || ೨ || 

ಸುರು | ಏಕ 
ಮರುಗದಿರೇಳ್ ಸುರಪ ! ಎನ್ನೊಳು 1 ಅರುಹೈ ಮನ ತಾಪ || 
ಕೆರತೆಯನರುಹಲು ! ಪರಿಹರ ಕಾಣಿಸೆ | ಸುರಪುರ ಸುಸಿರ | ವಿರಲೇ 
ನಾದುದು || ೧ || 

ಕೇದಾರ | ಅಷ್ಟು 
ಗುರುಪುರ ತೊರೆದೆನು ದುರುಳರ ದುಷ್ಕತಿ 1 ಪುರದೊಳು ಹೆಚ್ಚಿ 
ತೈಯ 6 ಧುರದೊಳಗಪಜಯ ಪುರ ಕೈ ತಪ್ಪಿತು | ಪರಿಹಾರ ತೋರಿ 
ಸೈಯ | ೧ | 

- ಸುರುಟ 1 ಏಕ 
- ತೆರಳು ಯೋಗ್ಯನಿಪ್ಪ ತ್ವಷ್ಟನ 1 ತರಳ ವಿಶ್ವರೂಪ || ಗುರುಪದ 
ಕೊಪುತ ! ಕೊರತೆಯ ಭರಿಸುವ ವಿರಚಿಪ ಕಾರ್ಯವ 1 ಸುರಜಯ 
ವಪ್ಪ | ೧ | 

ಕೇದಾರ | ಅಷ್ಟ 
ಖಳರ ಸಂಬಂಧಿಯು ವಿಶ್ವರೂಪನ ಮಾತೆ ಒಳಿತಾಗಬಹುದೆ ದೇವ | 
ಅಳುಕುವೆ ವನದೊಳು ತಿಳಿದುಸುರೆಂದೆನೆ ವಲವಿಲಿ ಕಮಲೋದ್ಭವ || ೧ || 


ಸುರುಟ | ಏಕ 
ಅನುಮಾನವ ತೊರೆದು | ಪ್ರಾರ್ಥಿಸು ! ಮನದೋಳವನು ಒಲಿದು || 
ಸನುಮತಿಸುತ ಲವ | ಅನುಕರಿಸುವ ಯಶ | ಘನಮಹಿಮಾನ್ವಿತ 11 
ವನದೊಳಗಿರುವ | ೧ || 

| ಭಾಮಿನಿ | 
ಹರಿ ಕುಮಾರಗೆ ನವಿರಿಸಿ ಶಚಿಪತಿ ವರ ಮುನೀಶ್ವರ ತ್ವಷ್ಟ ತರಳನ | 
ಸರಿಸ ಕೈದುತ ಕರವ ಜೋಡಿಸಿ ನುತಿಸುತಿರಲಂದರಿ | ಮೊರೆಯ ಕೇಳರಿತ 
ವಿಶ್ವರೂಪನು ! ವರ ಸವರಾಧಿಯ ನಿಳುಹಿ ಪರಿಕಿಸಿ | ಅರರೆ ಸುರಪತಿ 
ಬರವಿದಚ್ಚರಿ ಕಾರ್ಯ ವೇನೆನಲು | ೧ || 

ಕೇದಾರ | ರುಂಪೆ 
ಬರಿದಾದ ಗುರುಸ್ಥಾನವ ಸ್ವೀಕರಿಸಿ | ಭರಿಸುತ್ತ ಸುರಶ್ರೇಯವ | 
ಗುರು ತೋರು ನೀ ಕರುಣವ | ಉಪಕೃತಿಗೆ | ಚಿರಋಣಿಯು ಮುಗಿವೆ 
ಕರವ || ೧ 9 ತನ್ಮನದಿ ನಿರ್ಧರಿಸುತ | ತ್ವಷ್ಟ ಸುತ | ಸನ್ಮತಿಸಿ ತಾನೊ 
ಪುತ | ದುಮಾನ ಬೇಡ ವೆನುತ | ಬಹೆನೆನಲು | ಅವರೇಂದ್ರ ಕೇಳಿ 
ಮಾತ || ೨ || 

| ದ್ವಿಪದಿ | 
ಹರುಷವಾಂತಾ ಸುರಪ ವಿಶ್ವರೂಪನನು | ಕರೆತಂದ ರಥದೊಳಗೆ 
ಸುರಪುರಿಗೆ ಮೇಣು | ೧ | ಸತ್ಕರಿಸಲಾಗವನ ಗುರುಪೀಠ ನೀಡಿ ! 
ಸತುವನೆಸಗಿದನು ಸುರ ಯಶವ ಬೇಡಿ || ೨ 0 

- ಸೌರಾಷ್ಟ್ರ | ತ್ರಿವಿಡೆ 
ಉದಿಸಿ ನವ ಚೈತನ್ಯವಾಗಲೆ | ತ್ರಿದಶರೆಲ್ಲರು ಉಬ್ಬಿ ತೋಷದಿ | 
ಸದೆಯೆ ದನುಜರ ಧಾಳಿಯಿಟ್ಟರು ಅಸುರ ಪುರಕೆ || ೧ || ಬಂದು ಶೋ 
ಣಿತ ನಗರ ದ್ವಾರದಿ | ನಿಂದು ಕರೆದರು ಪಂದೆ ಬಾರೆನೆ | ಹೊಂದಿ 
ಚಕಿತವನೆಂದ ವೃಷಪರ್ವಾಖ್ಯ ದನುಜ || ೨ | | 

ಮಾರನಿ | ಏಕ 
ಅರರೇನಚ್ಚರಿ ಏನಿದು ಹೊಸ ಪರಿ ! ಸುರರೆಲ್ಲರು ಬಂದು || ಕರೆ 
ವರು ಧರಿರಗೊಡೆ ಬರುವರೆ ಕಾರಣ | ವರಿಯದು ಭಳಿರೆಂದು !! ೧ !! 


ಮೊನ್ನೆಗೆ ಆ ಬಿಡು ಗಣ್ಣರ ಸೋಲಿಸಿ ! ಹಣ್ಣು ತ ಬಂದಿಹೆವು | ಎಣ್ಣಿ ಸ 
ಲಸದಳ ಉನ್ನತ ಬಲವಿಹ | ರೆನ್ನುತತೋರುವರು || ೨ | ಏಳಿರಿ ಶತ 
ಪರ್ವಾಖ್ಯ ಕರಾಳರ | ಕಾಳಗದಲಿ ಸುರರ | ಸೋಲಿಸಿ ಮೆರೆಯುವ 
ಅಂಜುವಿರೇತಕೆ 1 ಪಾಯ ಜತೆ ಗಸುರ | ೩ | | 

ಸೌರಾಷ್ಟ್ರ - ತ್ರಿವಿಡೆ 
ಬಂದು ವೃಷಪರ್ವಾಗ್ಯ ದಿವಿಜರ ! ವೃಂದ ತುಡುಕುತ ಲೆಂದ 
ಭಲೆಭಲೆ | ಬಂದೆಯಾ ಸುರಪಾಲ ಅಂದಿನ ಭವಣೆ ಮರೆತು | ೧ | 

- ನಾ ರವಿ | ಏಕ 
ಅಂದಿನ ಸೇಡನು ತೀರಿಸಲೆಂದೇ | ಬಂದಿಹೆ ಖರೆ ಖಳ|| ಇಂದಿನ 
ಧುರ ಪರಿ ನಿಂದು ನಿರೀಕ್ಷಿಸು 1 ನಂದಿಪೆ ತವ ಬಾಳ || ೧ || 

- ಸೌರಾಷ್ಟ್ರ | ತ್ರಿವಿಡೆ 
ಭಳಿರೆ ಮೆಚ್ಚಿದ ಸಹಸದುಕಿಗೆ ಗೆಲುವ ಹುಮ್ಮಸವಿಹುದೆ ಬಾ ಬಾ | 
ಕಲಹದಲಿ ಕೈ ಚಳಕ ತೋರಿಸು ಅಲಗ ಬಿಡುವೆ || ೧ | | 

| ಭಾಮಿನಿ | 
ಬಿಟ್ಟ ಕಣೆಗಳ ಕುಟ್ಟಿ ಸುರಪತಿ ! ತ್ವಷ್ಟ ತರಳನ ಯಾಗಬಲದಲಿ | 
ದುಷ್ಟರನು ಬಡಿದಟ್ಟಿ ಮೆರೆದನು ಹರುಷವಾ೦ತಾಗ ! ತಟ್ಟನೈದುತ ವಿಶ್ವ 
ರೂಪಗೆ | ಅಟ್ಟಹಾಸದೊಳೆಂದ ಗುರುಪದ ! ಕೊಟ್ಟಿಹುದು ಸಾರ್ಥಕ್ಯ 
ವಾಯಿತು ಧರಿರದಿ ಜಯವಾಂತೆ | ೧ || 

| ಭೈರವಿ ರುಂಸೆ ! 
ಸಂತಸವ ನಾನಾಂತೆ | ಚಿಂತಿಸದಿರೆ ಮುಂತೆ ! ದಂತಿವಹ ಪೋಗೆ 
ನುತೆ | ಅಂತರಂಗದೊಳು || ೧ | ಧಾತ್ರಿಯೊಳು ದಾನವರು ! ಮಾತೆ 
ಸಂಬಂಧಿಕರು ! ಸೋತು ಪರಿತಪಿಸುವರು | ರೀತಿ ಸರಿಯಹುದೆ || ೨ || 
ನೋಡುವೆನೆ ದುಃಖವನರಿ | ಮಾಡಲಿನ್ನೇನನ್ನು ರೂಢಿಯೊಳು ದನುಜ 
ರನರಿ | ಕೇಡೆಣಿಸೆ ತರವೇ || ೩ | 

1 ಸೌರಾಷ್ಟ್ರ ನಿಡೆ ! 
ತಾಯ ಸಂಬಂಧಿಕರು ದನುಜರ ! ಶ್ರೇಯಾ ಕಾರ್ಯವ ಗೈವನನು 
ತಲಿ 1 ಈಯುತ್ತಿದ್ದನು ಹವಿಯ ದಿವಿಜರು ಅರಿಯದಂತೆ || ೧ || 


ಕೆ 


10 
ಗುಪಿತದೊಳಗಾ ವಿಶ್ವರೂಪನು | ಗುಪಿತ ಬಲ ವರ್ಧಿಸಲು ಅಸುರರು | 
ಕುಪಿತದೊಳು ತಿರುಗಿಡುತ ಧಾಳಿಯ ದಿವಿಜ ಪುರಕೆ | ೨ || 

ನಾರವಿ | ಏಕ 
ಅಮಿತೋತ್ಸಾಹದಿ ಅಮರಾಧೀಶನ | ಸಮರಕೆ ಕರೆಯುತ್ತ 
ಸುಮನಸರೆಲ್ಲರು ಗಮನಿಸಿರೀಗಲೆ ! ನಮಿಪುದು ಶರಣೆನುತ : ೧ | ಹೊಸ 
ಚೈತನ್ಯದಿ ನಶಿಸಲು ಸುರಬಲ 1 ಅಸುರರು ಬಂದಿಹೆವು ! ಯಶದಾಸೆಯ 
ಬಿಡಿ ದೆಸೆಗೆಡಿಪೆವು ಧಿಟ 1 ವಶಕೊಡೆ ಪುರ ಉಳಿವು | ೨ || 

| ಭೈರವಿ ರುಸೆ | 
ಸುರರು ಕಂಗೆಟ್ಟಿಹುದ | ಅರಿತಾಗ ಮನದೊಳದ | ಹರುಷಿಸಿದ 
ತ್ವಷ್ಟ ಸುತ ! ಕಿರುನಗೆಯ ಸೂಸಿ ॥ ೧ ॥ ಘನಕಾರ್ಯ ನಾಗೈದೆ ಅನಿ 
ಮಿಷರು ರಕ್ಕಸರು ಎಣಿಸೆ ಸರಿಸಮ ಬಲರು ! ಎನುತಿರ್ದ ಮಂನಿಪ ೨ || 

ಮಧ್ಯಮಾವರ್ತಿ ತ್ರಿವಿಡೆ 
ದನುಜ ರಬ್ಬಟೆ ಪೆರ್ಚೆ ಸುರಪತಿ | ವನದೊಳಂಜರಿತ ಸುರರ 
ನೆನಹ ತ | ಧನಪ ವರುಣರೆ ಚೋದ್ಯವೇನಿದು ಭಯದ ಸುಳಿವು ಕನಸಿ 
ದಲ್ಲ । ೧ । ಹೊಂತಕರ ಬಲವೃದ್ದಿ ಕಾರಣ ! ದಂತರಂಗವ ನರಿಯದಾ 
ದೆನು | ಎಂತು ಹೇಗೆಂಬುದನು ಕೇಳುವೆ ಗುರವಿನೊಡನೆ ಯೆನುತ ಬಂದ೧೨ || 

ಕೇದಾರ | ಅಷ್ಟ 
ಗುರು ವಿಶ್ವರೂಪನೆ ಪೊರೆಯ ಬೇಕೆಮ್ಮನೆ| ಮರುಳಾಯು ದುರುಳ 
ಬಾಧೆ | ಅರಿಗಳ ಧುರದಲಿ ಸಂಪೂರ್ಣ ಜಯಿಸಿರಿ 1 ದೊರೆವಂದ ಪ್ರಾರ್ಥಿ 
ಪುದು || ೧ | | 

ಬೈರವಿ | ರುಂಪೆ 
ಅನಿಮಿಷಾಧಿಪ ನಿನ್ನ । ಘನತೆಗೋಸುಗ ಯಜ್ಞ | ಅನುಕರಿಸಿ ಬಲ 
ವನ್ನ ! ನಿನಗೀವೆ ನಿಂದು || ೧ || ಮರುಗದಿರು ನೀನೆಂದು | ಅರುಹೆ 
ಮನದೊಳಗಂದು ! ಸುರರರಿಯದಂತಿಂದರಿ | ವಿರಚಿಸುವೆನೆಂದು ೧ , ೨ || 
ದಾನವರ ಬಲವನ್ನು ! ಮೌನದಲಿ ವೃದ್ದಿ ಪೆನು ! ತಾನೆಂದು ಯಾಗವನಂ | 
ಸ . ನಂದವೆಸಗೆ || ೩ | | 


| ಭಾಮಿನಿ | 
ನೆರಹಿ ಪರಿಕರ ಯಜ್ಞ ವಿರಚಿಸಿ | ಭರದೊಳೀಯುತ ಹವಿಯು 
ಪ್ರಾರ್ಥಿಸೆ 1 ಸುರರ ಬಲ ವೃದಿ ಸಲು ಶ್ರೇಯಕೆ ಒಂದರಿ ಆಹುತಿಯ ! ಕಿರು 
ದನಿಖೆಳಾ ದನುಜರೇಳೆಗೆ : ಹಿರಿಯ ಹವಿರ್ಭಾಗವನು ಯಾಗಕೆ | ಸುರುವೆ 
ಕಂಡದ ಕೇಳಿ ಕನಲುತ ಲೆದ್ದು ಸುರಪತಿಯು | ೧ || 

- ಸೌರಾಶ್ಚ ತ್ರಿವಿಡೆ 
ತಿಳಿದೆ ಖಳ ಬಲ ವೃದ್ದಿ ಕಾರಣ ! ನಲಿವಿನಿಂ ಗುಪಿತದೊಳು ಗುರು 
ವರ ' ಒಳಮನದಿ ಪ್ರಾರ್ಥಿಸುತ ಹವಿಯನು ಈವ ಭಲರೇ || ೧ | 
ಹೊರಗೆ ಹುಸಿನಗೆ ಒಳಗೆ ಹಗೆಹೊಗೆ1 ಇರುವ ಕಾರಣ ದುರುಳರಾರ್ಭಟೆ | 
ಇರಿಸಲವನನು ಕೇಡು ಖಂಡಿತ ವೆನುತ ತರಿದ || ೨ || ಕಾರ್ಯದವಸರ 
ದಲ್ಲಿ ಶಚಿಪತಿ ! ಕಾರ್ಯ ವಂದೇನಹುಂ ಯೆಂಬುವ 1 ಆಯತಿಳಿಯದೆ 
ಹೇಯ ಕಾರ್ಯವ ಗೈದಿರಿ || ೩ || 

- ಭೈರವಿ | ರುಂಡೆ 
ಧ್ಯಾನದಲ್ಲಿಹ ತ್ವಷ್ಟ | ಮೌನಿ ತಪ ತತ್ಪರತೆ ! ಊನಗೊಳ್ಳುತ 
ಭಗ್ನ 1 ತಾನಾಗಲಂದು || ೧ || ತಪಕೆ ಬರಲಾಲಸ್ಯ | ಗುಪಿತವೇನಿಹು 
ದಿಂದು | ಅಪಚಾರವೇನೆನುತ | ಕುಪಿ ತಗೊಳ್ಳುತಲಿ ೨ | ಒಳ ಮನದಿ 
ಯೋಚಿಸುತ ತಿಳಿದ ನೆಲ್ಲವ ಖ್ಯಾತ 1 ತಿಳಿದನೆನ್ನಯ ಪುತ್ರ | ವಲವೈರಿ 
ಯಿಂದ | ೩ || 

ಸೌರಾಷ್ಟ್ರ ತ್ರಿವಿಡೆ 


ತಿಳಿದು ತ್ವಷ್ಟಾಚಾರ್ಯ ಕಂದನ ಅಳಿವ ಕಾರಣಿ ಸುರಪನೆಂಬುದ | 
ಇಳಿಸಬೇಹುರಿದು ಸುರರ ಗರ್ವವ ಘಳಿಲನೆನುತ || ೧ || ಮಾರಣಾಧ್ವರ 
ಗೈದು ಧುರದಲಿ ! ಭೂರಿನೇತ್ರನ ಜಯಿಪ ತರಳನ | ಭೋರನುದಿಸುವ 
ನೆಂದು ಪರಿಕರ ವೆರಹುತಾಗ 11 ವಿರಚಿಸಲ್ಯಾ ಮಾರಣಾಧ್ವರ | ಪರಮ 
ಭೀಕರ ರೌದ್ರರೂಪಿಯು ! ಭರದೆಳುದಿಸಿದ ಯಜ್ಞ ಕುಂಡದಿ ಫೀಲಿ– 
ಡು || ೩ || 


12 

ಕೇದಾರ | ರುಂಪೆ 
ಯಾಕೆನ್ನ ಸೃಷ್ಟಿ ತಾತಾ | ವನದೊಳಿಹ | ವ್ಯಾಕುಲವ ಪೇಳು 
ಖ್ಯಾತ | ಏಕಿಂಥ ದುಗುಡ ವೈಯ 1 ಸಂತಗಹು 1 ಲೋಕದೊಳಗಿರುವ 
ಕಾರ್ಯ | ೧ | | 

ಕೇದಾರ | ರುಂಪೆ 
ಸುರ ನರೋರುಗರಿಂದಲಿ ! ಯಾರಿಂದ | ಪರಿಭವದ ಭಂಗವಿಲ್ಲ || 
ಉರುಹಲೋ ತ್ರಿಭುವನವನು | ಹರಿಹರರ 1 ವರಿರಿದಿಕ್ಕಿ ವೆರೆವೆ ನಾನು ! ೧೧ 

| ಭಾಮಿನಿ| 
ತರಳ ಬಾರೆಲೆ ವೃತ ಇಂದ್ರನು 1 ತರಿದ ನಗ್ರಜ ವಿಶ್ವರೂಪನ || 
ಸುರು ಗುರುತ್ವದೊಳಿರಲರಿ ಪಾಪಿಯು ಸಹಿಸೆ ವಿರಹವನು ಈ ತೆರಳಿ ಸರ- 
ಪನ ಸರ್ವ ಸುರರನು ' ತರಿದು ಮೃತ್ಯುವಿಗಿಕ್ಕಿ ಕೀರ್ತಯ : ತರುವುದೆಂ 
ದೆನೆ ನಮಿಸಿ ವೃತ್ರನು ಪೊರಡೆ ಸುರಪುರಕೆ | ೧ | 

- ಸೌರಾಷ್ಟ್ರ ತ್ರಿವಿಡೆ 
ಇತ್ತ ವೃಷಪರ್ವಾಖ್ಯ ದಾನವ 1 ಮೊತ್ತಕರುಹಿದ ಕೇಳಿರಿಂದ್ರನ | 
ಹತ್ಯೆಗೈಯುವ ಶಕ್ತ ವೃತನರಿ ಪುಟ್ಟ ಪೊರಟ | ೧ || ಅವನ ಸಹರಕೆ 
ತೆರಳುತೆಲ್ಲರು ! ದಿವಿಜಪುರವನು ಸೂರೆಗೈಯುವ | ಪವನ ಶಿಖಿ ಕೌಬೇರ 
ರೆಲ್ಲರ ಗೆಲಿದು ಮೆರೆವ || ೨ || ಬಾರೋ ಬಾ ಶತಪರ್ವ ಶಂಬರ ! ದೂರಿ 
ಕೊಳ್ಳುವ ವೃತ್ತಗೆನ್ನುತ ' ಸಾರಿ ಬಂದಾತಂಗೆ ವಂದಿಸೆ ಮನ್ನಿ ಸವರ | ೩ || 

- ಭೈರವಿ | ರುಂಸೆ 
ದಾನವರೆ ನೀವಾರು | ಏನು ಕಾರಣ ಒರವು | ಪ್ರಾಣ ಕೆಡರೇ 
ಪೇಳಿ | ಊನವೇನೆಂದು || ೧ || 


ಕೇಳೆ ಯರಿ ! ವೃತ ! ಕೇಳ್ಳೆಯ | ದಾಯರಾಧ್ಯ ರೆವಗೆ ದಿವ್ಕಸ 
ವರ್ಗ 1 ನ್ಯಾಯ ರಹಿತರಾಗಿ ಪಡೆದರೆ ಸ್ವರ್ಗ | ಶ್ರೇಯ ಸಾಧಿಸದಾದ 
ಸಮ್ಮ ಪೂರ್ವಜರು 1 ಕಾಯಂ ನೀಗಿದರೆಷ್ಟೋ ವೀರ ದಾನವರು || ೧ || 
ರುರಿದರು ಅಮೃತವ ಮೋಸವ ವರಾಡಿ 1 ಸರಿಸಲು ಭ ಗ್ಯವ ಸಂರೆಯನರಿ 


13 
ನೀಡಿ ! ಹಿರಿ ಭಾಗವಿರದಾಯ್ತು ಜೈಪ್ಪರಿಗಿಂದು ಹಿರಿಶ್ರೇಷ್ಠರಾದರು 
ನಮಗಿದೆ ಕುಂದು | ೨ !! 

- ಭೈರವಿ | ರುಂಸೆ 
ತೋಷವಿಂದಾಯು ಭಲೆ | ಈಶ ದಯ ಬಂದಿರಲೆ | ಲೇಸು 
ಮುತ್ತಲು ಬೇಕು | ವಾಸವನ ಪುರವ | ೧ !! ಒಡಗೂಡಿ ದಾನವರ | 
ಬಿಡುಗಣ್ಣರನು ಬಡಿಯ ಕಡು ಪರಾಕ್ರಮಿ ವೃತ ಒಡನೇರ್ದ ಸ್ವರ್ಗ | ೨ | 

- ಭಾಮಿನಿ | ಅರ್ಧ 
ಖಾತಿಯಿಂದಲಿ ಮುತ್ತಿ ದಿವಿಜರ ! ಭೀತಿಗೊಳಿಸಲು ದೂತರೈದುತ ! 
ಆತಕ್ಷಣ ಸುರಪಗರುಹಲು ಕೇಳು ಗರ್ಜಿಸುತ | ೧ || 

| ಸೌರಾಷ್ಟ್ರ ತ್ರಿವಿಡೆ | 
ಏನಿದೀಪರಿ ದೇವ ನಗರದಿ ! ಸ್ನಾಣರಿವಿನ ಕಾಲಾಟದಂದದಿ | ದಾನ 
ವರ ಆರ್ಭಟೆಯು ಹೆಚ್ಚಿತು ಗೋಣ ವಂುರಿವ ೧ ವೀರ ದಿಗಧಿಪರೆಲ್ಲ 
ರೇಲಿರಿ 1 ಚೋರರಂದದಿ ಬಂದ ರಕ್ಕಸ 1 ವಾರವನು ಹೊಡೆದೀಗ ಲಂಗ ! 
ನೂರತೋಲ್ವ ೨ 8 ಎಂದರೆ ನಿರ್ಜರ ನಾಥ ಸುಮನಸ 1 ವೃಂದ 
ದೊಡನೆ ತಂದ ರೋಷದಿ 1 ಅಂದು ಐರಾವತವ ನೇರುತ ಯುದ್ದ ಕೆಂದು 11೩ # 

1 ಭಾಮಿನಿ 1 
ದುರುಳ ದೈತ್ಯರು ಭರಿತ ರೋಷದಿ ! ಸುರರ ಹಿಮ್ಮೆಟ್ಟಿಸುತ ಕಾದಿರೆ ! 
ಸುರಪನಂಜುತ ಜಯಿಸ ಲಸದಳ ವೆನುತ ವರೆಗೈದಾ : ಪರವು ಹರ್ಷದಿ 
ವೃತದಾನವ | ಸ್ವರದಿ ಗದ್ದುಗೆಯೇರಿ ಅಲ್ಲಿಗೆ ! ಸುರಪ ಚಿಂತಿಸಿ ವರುಗಂ 
ತಿತ್ಲು ಹರಿಯ ಸ್ಮರಿಸಿದನು | ೧ | 

ಸೌರಾಷ್ಟ್ರ ! ತ್ರಿವಿಡೆ 
ಅನಿಮಿಷಾಧಿಪ ನೆನೆಯೆ ಕರುಣಾ 1 ವನಧಿ ಮೈದೋರಿದನು ಬೆದ . 
ರದಿ ! ರೆನುತ ಕರತಳದಭಯ ಪಾಲಿಸಿ ಶರಣರಿಂಗೆ || ೧ 8 

ಭೈರವಿ | ರುಂಪೆ 
ಕಂಡು ಶ್ರೀವರನ ಸುರ 1 ತಂಡ ಶರಣೆನುತಲು ! ದಂಡದಿಂದರೆ... 
ಗಲಾ ! ಪುಂಡರೀಕಜನು || ೧ | 


14 

ಸುರುಟ ! ನಿಕ 
ಕೊರಗದಿರಲೆ ಸುರಪ | ವಾರ್ಗವ ನರಿಯುವೆ ಪರಿಹರಿಪ | 
ಹರುಷದಿ ಸುರಪುರ | ಪರಿಪಾಲಿಸುತಿರೆ | ಭರದೊಳು ಬಂದಿಹ ಅರಶಿಹ್ನೆ 
ತಾಪ || ೧ || 

- ಭೈರವಿ | ರುಂಸೆ 
ಕಾಳಗದೊಳೆನ್ನ ದಿ ಕ್ಷಾಲಾದಿಗಳ ಗೆಲಿದು ಖೂಳ ವೃತನುನಾಕ | 
ವಾಳುತಿಹ ದೇವ || ೧ ! ಪಂದೆಯನು ಮರ್ಥಿಸುತ | ಇಂದು ನೀ ಕಾಯೆ 
ನುತ | ನಿಂದು ಕೈ ಮುಗಿದರಗ | ಲಂದು ಶ್ರೀವರಗೆ || ೨ | | 

- ಸೌರಾಶ್ಚ | ತ್ರಿವಿಡೆ 
ಅಂಜ ಬೇಡೆಲೆ ಸುರಪ ದಿಗಧಿಪ | ರಂಜದಿರಿ ಪೇಳುವೆನು ರಿಪಭಟ ? 
ಭಂಜನೋಪಾಯಗಳನೆಲ್ಲವ | ನಂಜಬೇಡಿ | ೧ || ಹುಲು ಶರದಿ ಗೆಲಲ 
ರಿದು ಖಳನಸು ! ಕಳಚಲೀಗ ದಧೀಚಿ ಮುನಿಪನ | ಕಳೆವರವ ಬೇಡು 
ವುದು ನೀವತಿ ! ನಲವಿನಿಂದ | ೨ || ಮುನಿವರನ ಬೆನ್ನೆಲುವಿನಿಂದಲಿ || 
ಘನತರದ ವಜವನು ಗೈಯಲಿ 1 ಕನುವರದಿ ಗೆಲಬಹುದಂ ಕೇಳೆ 1 ಬಿನುಗು 
ಖಳನ || ೩ | ನಾಚಲಾಗದು ಕಾರ್ಯಗೈಯಲು | ಆಚರಿಪುದೀ ಕೃತ್ಯ 
ಬಲಿಯೊಳು ! ಯಾಚಿಸಿಹೆ ನಾ ಹಿಂದೆ ನೀವಳು | ನಾಚಲೇಕೆ || ೪ | | 

| ಭಾಮಿನಿ | 
ಧರೆಯೊಳಾತನು ಅಶ್ವಿನೀದೇ ! ವರಿಗೆ ನಿಜಾತ್ಮ ಶಿರಾಖ್ಯೆ ವಿಧ್ಯೆಯ 
ನರಹುತಮರತೆ ಯಿತ್ತು ಸಲಹೆ ದಧೀಚಿ ಮುನಿಪತಿಯರಿ | ನಿರತವದರಿಂ 
ನೀವುಗಳು ಆ ! ದರಿಸಿ ಬೇಡಿದಡೀವ ನೊಡಲನು ! ಪರಮಋಷಿ ಧರ್ಮಜ 
ನೆನುತಲದೃಶ್ಯ ಪರನಾದ | ೧ || 

- ಸೌರಾಷ್ಟ್ರ : ತ್ರಿವಿಡೆ 
ಅಳಿದ ನಿನ್ನೇನಸುರ ನೆನ್ನುತ | ಘಳಿಲ ನೈದಿದ ಸುರಪ ಹರುಷದಿ 
ಖಳರ ಗೆಲ್ಲೆ ದಧೀಚಿಮುನಿ ಕಳೆವರೆವ ಬೇಡೆ | ೧ | 

ಭೈರವಿ | ರುಂಪೆ | 
ಮುನಿವರ್ಯ ಪೊರೆಯೆಂವ ! ದನುಜ ವೃತ್ರನು ನಮ್ಮ 
ಹಣಿಯೆ ಸೈರಿಸದಮವ | ನೆನೆಯೆ ಶ್ರೀವರನ || ೧ | ಒರೆದ ತವ ಬೆನ್ನೆ 


15 
ಲುವ | ಹೊರತು ಸಾಯನು ಎನುವ | ವಂರಣ ಗೌಪ್ಯವನರುಹ 1 ತ್ವರಿ 
ತದೊಳು ಬಂದೆ || ೨ ! ಕರುಣನಿಧಿ ನಿನ್ನೊಡಲ | ಕರುಣಿಸುತ ಪೊರೆ 
ಸುರರ | ತರಣಿ ಶಶಿ ಇಪ್ಪನಕ ಮೆರೆಪ್ಪೆಯ ಪೆಸರ || ೩ || 

ಮುಖಾರಿ | ಏಕ 
ಎಂತೀಯಲೆನ್ನ ದೇಹವನು 1 ಜೀವದಾತೆ ನಿ ! ವಂತೆ ಯಲ್ಲವೆ 
ಎನಗಿನ್ನು | ಕಂತು ಜನಕತಾ | ನೆಂತರುಹಿದ ನೀ ! ವೆಂದಿದಿರಿ ಕೃ ! 
ತಾಂತನ ತೆರದಲಿ || ೧ | ಕೊಡೆನೆಂದು ನುಡಿಯಲಂಜುವೆನು | ಹರಿಹಿಂದೆ 
ಬಲಿಯೊಳ್ ! ಪೊಡವಿ ದಾನವ ಕೇಳಿ ತಾನು || ಬಿಡದೆಳೆಯುತ ವರೀ | 
ರಡಿಯೊಳು ಸುತಳದಿ | ಕಡೆಕಾಣಿಸಿದವ | ಬಿಡುವೆನೆ ಎನ್ನನು || ೨ || 

| ಭೈರವಿ ರುಸೆ | 
ಎನಲೆಂದ ನಾ ಸುರಪ | ಮುನಿಸೇಕೆ ಎಲೆ ಮುನಿಪ | ಎಣಿಸೆ ಪರ 
ಹಿತ ಕಾರ್ಯ | ನನುಕರಿಸೆ ಶ್ರೇಯ || ೧ | ಕಾಯ ನಶ್ವರ ಜಗದಿ | 
ಕಾರ್ಯಗೈವುದೆ ಶ್ರೇಯ | ಕಾಯದಾಶೆಯೊಳಳಿಯ | ನಾಯಿ ನರಿಪಾಲು | ೨ | 
ಎಲ್ಲವನು ಬಲ್ಲವರು | ಇಲ್ಲವೆನಲಾಗದ್ದೆ ! ಖುಲ್ಲ ರಳಿವಿಗೆ ಸಹಯ : ವೆಲ್ಲ 
ರಿಗೆ ಹರ್ಷ | ೩ || 

| ಭಾಮಿನಿ | 
- ನುಡಿಗೆ ವೆಚ್ಚದೆ ಸುರಪ ಖರೆಖರೆ 1 ಒಡಲ ನೀಡಲು ಕೀರ್ತಿ ಶಾಶ್ವತ | 
ಕೊಡುವೆ ನಿದೊ ಕೊಂಬುವುದು ಬೆನ್ನು ತ ಬಿಟ್ಟದೇಹವನರಿ !! ಒಡನೆ ಕರೆ 
ಯಲು ವಿಶ್ವಕರ್ಮನ ! ಕಡಿಯುತಸ್ತಿಗಳಿಂದ ಪೋಣಿಸಿ 1ಕೊಡಲು ವಜಾ 
ಯುಧವ ಕೊಂಡದ ರಣಕೆ ಪೊರವಂಟ | ೧ || 

- ಭೈರವಿ | ರುಂಪೆ | 
ಎಲ್ಲಿ ರಕ್ಕಸರ ಪಡೆ | ನಿಲ್ಲಿ ಹೋರಾಡೆ ! ಗೆಲ್ಲುವೆನು ಬಲ 
ನೋಡಿ| ಚೆಲ್ಲ ಬಡಿಯುತಲಿ | ೧ : ಬನ್ನಿರೈ ದನುಜ ಕುಲ | ಕುನ್ನಿಗಳೆ 
ನಿಲಿರಿಂದು | ಹಣ್ಣು ತಲಿ ರಣಮಾರಿ ! ಗಣ್ಣಲಿಕ್ಕುವೆನು || ೨ || 

ಮಾರವಿ | ಏಕ 
ಎನಲದ ಕೇಳುತ ವೃಷಪರ್ವಾಖ್ಯನು 1 ರಣಕನುವಾಗುತ್ತೆ | ಕೆಣ 
ಕಲು ಬಂದೆಯ ಅಣಕ ವಿದಾಯಲ ! ನಂಣಚಲರಿ ಬಿಡೆನೆನುತ || ೧ || 


16 


ಬಲಿ ಸರ್ತಿಯ ಅಪಹರಣಲ್ಲವೊ | ಉಳಿವಿಗೆ ಕೊನೆಯಿಂದು 11 ಕಳಿಸುವೆ 
ನಡವಿಗೆ ಪುರ ಬಿಟ್ಟೋಡಿಸಿ | ಅಲಗನು ತಾಳೆಂದು || ೨ || ಕಡಿಯುತ 
ಬಾಣವ ಕಡುಹಿನೊಳ್ ನೆಗಹುತ | ಬಡಿಯಲು ವಜದಲಿ ! ದಡಿಗನರಿ 
ಬೆದರುತ ಧುರಬಿ ಡಿದ | ಒಡನೆಯೆ ಕೋಪದಲಿ || ೩ 8. 

- ಕೇದಾರ | ಶ್ರುಂಪೆ 
- ವೀರ ಶತಪರ್ವಾನು 1 ತಡೆಯುತ್ತ ! ಆರ್ಭಟಿಸಂತಿಂತೆಂದನು || 
ವಾರಿಧಿಯ ಮಥನವಲ್ಲ ಸುಧೆಯನ್ನು | ಕಾರಿಸುವ ಕ್ಷಣದಿ ಮಲ್ಲ || ೧ || 
ಗರ್ವದಲಿ ಮೆರೆಯಬೇಡ | ನಾಶಕ್ಕೆ | ಗರ್ವವೇ ಮೂಲನೋಡ | 
ಸರ್ವಬಕ್ಷಕ ನೋಡಿದ | ಪರಿಯಲ್ಲ | ಊರ್ವಿಯೊಳು ಸತಿ ಕೂಡಿದ ೨ ! 
ಬಿಡುಬಿಡೆ ಬಡಿವಾರವ | ರಣದೊಳಗೆ | ಬಡಿದಿರುವ ಖಳ ವರ್ಗವ !! 
ದಡಿಗನಿನ್ನುಳಿಸೆನೆಂದು | ವಜ್ರದಲಿ ಬಡಿಯಲೆ ಓಡ್ಡ ನಂದು | ೩ || 

| ದ್ವಿಪದಿ | 
ಓಡುತಿಹ ತನ್ನವರ ಕಂಡು ತ್ಯಾಷ್ಟಜನು | ನೀಡುತ ಭಯವ ನೆಂದ 
ಸಾಂತ್ವನವ ತಾನು || ೧ || 

- ಸೌರಾಷ್ಟ್ರ | ತ್ರಿವಿಡೆ 
ಅರರೆ ವೃಷಪರ್ವಾಖ್ಯ ದುರ್ಮುಖ | ಕರಿವರಿಂಖಾಸುರ ಜಾಲ 
ನೇತ್ರರೆ ! ಸುರರ ಧುರಕಂಜುವಿರೆ ಸಹಸಿಗರಿರಲಿ ಕಿಂದು || ೧ !! ಭಂಡರಿರ 
ನೀವೇತಕೀ ಪರಿ ! ಗಂಡನಿಲ್ಲದ ನಾರಿಯಂದದಿ | ಮಂಡೆ ಬಗ್ಗೆ ಸರಿ ತೋಡು 
ವಿರಿ ನೀವ್ ಲಂಡ ತನದಿ || ೨ || 

| ಭಾಮಿನಿ | 
ಸೃಷ್ಟಿ ಬಿರಿವಂದದಲಿ ವೃತನರಿ | ಅಟ್ಟಹಾಸವ ಮಾಡಿ ಗರ್ಜಿಸ | 
ಲಷ್ಪದೆಸೆಯಲಿ ಮುಚ್ಚಿದಂತಾಯ್ಮ ರ ಬಲದೊಳಗೆ || ತಟ್ಟನೇರುತ ಗಜವ 
ಸರಪತಿ ! ದುಷ್ಪ ತೋರೆಲೊ ಅಧಟ ರಣದಲಿ | ಕುಟ್ಟಿ ವೆಂರೆಯುವೆ 
ನೆನುತಲಿಟ್ಟನು ಕಣೆಯಂ ದುರುಳನಿಗೆ || ೧ | | 

- ನಾರವಿ | ಏಕ 
ಬಲ್ಲೆನು ಬಿಯುನೀನಯಾನನೆ | ಕಳ್ಳನೆ ಮಥನಲ್ಲ ! ಖುಲ್ಲನೆ 
ದಿತಿಜರ ಗರ್ಭದಿ ಕೊಂದಿಹೆ | ಹಲ್ಲನು ಮುರಿವೆನಲ || ೧ || 


17 


ಭೈರವಿ | ಅಷ್ಟ 
ಹಾರದಿರೆಲೊ ಗರ್ವದಿ ! ಪೌರುಷವಿರೆ ತೊರು ಸತ್ವವ ಯುದ್ದದಿ ! 
ಕೂರ ರಕ್ಕಸ ಪರಿ ! ವಾರವ ತರಿದಿಕ್ಕಿ 1 ಮಾರಿ ಗೌತಣ ಮಾಳ್ವೆನು ! ೧! 

- ನಾರವಿ ಏಕ 
ಹಸ್ತಿವಹನ ನುಡಿ ಕೇಳುತ ವೃತ್ರನು 1 ಸತ್ವದಿ ಗಧೆಯೆತ್ತಿ | ಹಕ್ಕಿಯ 
ನೆತ್ತಿಗೆ ಬಡಿಯಲು ಒರಗಿತು | ಪೃಥ್ವಿಗೆ ಸುರ ಹಸ್ತಿ | ೧ | 

- ಸೌರಾಷ್ಟ್ರ ! ತ್ರಿವಿಡೆ 
ಸಂತಸದಿ ಗಹಗಹಿಸಿ ವೃತ್ರನು 1 ದಂತಿವಹ ನೋಡಿದೆಯ ಸಹಸವ ! 
ಚಿಂತೆಯೇತಕೆ ಹಸೆ ವಾಹನರಹಿತ ನೀನು || ೧ | ಸತ್ಯಧರ್ಮದಿ ಕಾದಿ 
ಕೀರ್ತಿಯ | ಸತ್ವರದಿ ಕೈಗೊಳುವ ಕಲಿಯಹೆ | ಹಸಿಯೇರುತ ಮತ್ತೆ ಬಾ 
ರಣ ಗೈಯಲೆನಲು | ೨ | 

1 ದ್ವಿಪದಿ | 
ದಾನವನ ನುಡಿ ಕೇಳಿ ಸುರಪ ಚಿಂತೆಯಲಿ 1 ಆನೆಯೆಡೆಗೆ ತಂದು 
ಗಾಳಿ ಬೀಸುತಲಿ | ೧ || ತಡವರಿಸಲಾ ಗಜವು ತಾನೆದ್ದು ನಿಲಲು 1 ಸಡ 
ಗರದಿ ಅಡರುತ್ಯ ತಾನೆ ಗರ್ಜಿಸಲು | ೨ | 

ಮಾರನಿ 1 ವಿಕ 
ಎಲೆ ಎಲೆ ವತ್ರನೆ ಎನ್ನ ಮತಂಗವು 1 ನೆಲಕ್ಕುರುಳಿಹುದೆನುತ 11 
ಬಲುತರಗರ್ವಿಸ ಬೇಡವೊ ವಜ್ರಕೆ 1 ಬಲಿಯದೆ ಉನ್ಮತ್ || ೧ || 

ಸುರುಟಿ | ಸಿಕ 
ಸುರರಧಿಪತಿ ನೀನು ! ಮುಟ್ಟುತ | ಪರರಸ್ತಿಯ ಮೇಣು | ಧರಿ 
ಪುದು ತರವೇ 1 ತರಿವುದೆ ಹುಲುಶರ 1 ಹಿರಿವನದಾಶೆಯ ತೊರೆಯ 
ಮರುಳ 1 ಗಿ 0 

ಮಾರನಿ ! ಏಕೆ 
ದಡಿಗನೆ ನಿನಗಾ ಜಡಜ ಸಖಾತ್ಮಜ ಪೊಡವಿಯ ತೋರಿಸಲು || 
ಪಡೆದಿಹೆ ತಪಬಲ ಮುನಿಪತಿ ಯೋಡಲನು 1 ಕೆಡಹುವೆ ನಿಲು ನಿಲ್ಲು ೧೧ 

- ಸುರುಟಿ ಏಕ | 
ಗುರುವಧೆ ಪಿತೃ ವಧೆಯ ! ಅಧಮನೆ ವಿರಚಿಸಿ ಜಯಸಿರಿಯ ದೊರ 
ಆಪ ಯೇನ್ನೆ ! ಪರಿಕಿಸಲಿನ್ನ ಘ ! ತೊರೆವುದೆ ನಿನಗೆನೆ | ಸುರವರನೆಂದ ೧ | 


18 

ಮಾಧವಿ | ಏಕ 
ಪಂದೆಯೆ ನಿನಗವಸಾನವು ಬಂದಿದೆ | ಇಂದೇ ಕೊನೆಯೆನುತ ! 
ಇಂದ್ರನು ವಜ್ರದಿ ಬಡಿಯಲು ವೃತನು | ಕುಂದದೆ ತಡೆವುತ್ತ || ೧ 
ಮೂಢನೆ ನಿನ್ನಯ ವಜ್ರಕೆ ಬೆದರೆನು ! ನೋಡನ್ನ ಯ ಪರಿಯ | ಓಡ 
ದಿರೆನ್ನುತ ಗಧೆಯಲಿ ಎರಗಲು 1 ಗಾಢದಿ ಸಂರರಾಯ ೫ ೨ # 

1 ಭಾಮಿನಿ| 
ಅಸುರ ಹೊಡೆದಬ್ಬರಕೆ ಜಿಷ್ಣು ವು | ಬಸವಳಿದು ಬೆಂಡಾಗಿಕೈಯೋಳು! 
ಯೆಸೆವ ವಜ್ರವು ಉರುಳೆ ಧರೆಯೊಳು ನಾಚಿ ಮನದೊಳಗೆ || ಮುಸುಡ 
ತಗ್ಗಿಸಿ ಕೈದು ಕೊಳ್ಳದೆ | ರಸೆಯ ನೀಕ್ಷಿಸಿ ನಿಲಲು ಕಾಣುತ ! ಅಸುರ 
ಗಹಗಹಿಸುತ್ತ ಛೇಡಿಸೆ ಕರೆದು ಸುರಪತಿಯರಿ || ೧ || 

- ಸುರುಟಿ ! ಏಕ 
ಭಳಿಭಳಿರೆಲೆ ಸುರಪ ! ಏನಿದು | ಒಳಮನದಲಿ ವ್ಯಧಿಪ || ಕೋಳಗುಳ 
ಕಲಿನೀ |ಕೊಳ್ಳದೆ ವಜವ ! ಮುಳುಗಿ ಸತ್ವವು ! ಖಳರನು ಮರ್ಥಿಪ ೧೯ 
ಸರುವ ಭರಿತನಲ್ಲ | ಸರ್ವವು ! ಹರಿಯ ತಂತ್ರವೆಲ್ಲ ಬರಿದೆಯೆ ಮನ 
ದೊಳು | ಕರಕರೆಗೊಳುವುದು ಧುರದೊಳು ಸೋಲ್ಗೆಲರಿ | ಹರಿವನ 
ದೊಲವು || ೨ || ಎಲರಿ ಅಚ್ಯುತನ | ನೆನೆವರೊ ! ಅತ್ತಲು ಜಯ 
ಲಲನಾ || ಭಕ್ತಿಗೆ ಒಲಿವುದು ! ಕೀರ್ತಿ ಸದ ರ್ಮವ 1 ನುತ್ತಮ ಪೊಂದುವ | 
ಪೃಥ್ವಿಲಿ ಕೇಳು ೨ | 

↑ ವಾರ್ಧಿಕ ! 
ದೇವ ದೇವೋತ್ತಮನು ಶರಣ ಸಂಜೀವನನು | ಭಾವಜನ ಪಿತನು 
ಗಿರಿಜಾವರನ ಸಖನು ರಾ ! ಜೀವಲೋಚನನು ತ್ರಿಭುವನ ವಂದ್ಯ ದುರ್ಜನ 
ಕುಠಾರ ವಧುಕೈಟಭಾರೀ ! ಶ್ರೀ ವರನೆ ಭವಸಾಗರದೊಳದ್ದದಂತೆ ಕರಃ | 
ಸಾವ ಲೋಕನವಿತ್ತು ನಿನ್ನ ನಂಬಿರ್ದಪದ | ಸೇವಕಗೆ ಜನನ ವರಣದ 
ಭೀತಿ ದೊರಕದಿಹ ಮುಕ್ತಿಯಂ ಪಾಲಿಸೆನಂತ || ೧ || 

- ಮಧ್ಯಮಾವರ್ತಿ | ತ್ರಿವಿಡೆ 
ಎಂದು ಕೈಗಳ ಮುಗಿದು ಭಕ್ತಿಯೋ | ಇಂದು ತಾಮನ ಮುಳುಗಿ 
ಹರಿಪದ | ದ್ವಂದ್ವದಲಿ ದಾನವನು ಕಣ್ಣೆರೆದೆಂದ ಬಳಿಕಾ ! ಇಂದ್ರನೋ 


19 
ಡನೆ || ೧ | ಕೈದುವನು ಕೈಕೊಳುತ ಯುದ್ದವ 1 ಗೈದು ತನ್ನಯ ಶಿರವ 
ಬೇಗದಿ | ಛೇದಿಸೆಲೆ ಜಂಭಾರಿ ಸೇರುವೆ ಹರಿಯ ಪದವ | ಹರುಷ 
ದಿಂದಾ || ೨ || 

ನವರೋಜು ! ಏಕ 
ಮೆಚ್ಚಿದೆ ವೆಂಚ್ಚಿದೆ ಛಲಕೇ ! ನಿನ್ನ ! ನಿಚ್ಚಟ ಭಕ್ತಿಯ ದೃಡಕೇ H 
ಮುಚ್ಚು ಮರೆಯ ಮಾ | ತುಚ್ಚರಿಸೆನು ಕೇಳ್ | ಸಚ್ಚರಿತನು ನೀ ರಾಕ್ಷಸ 
ಕುಲದೊಳು || ೧ | ಎತ್ತಲು ದಾನವ ಜನುಮ ! ಹರಿ ! ಭಕ್ತಿಗಳೆತ್ತಲಿ 
ದಮವ | ಪೃಥ್ವಿಯ ಮೇಲತ್ಯುತ್ತಮ ನೆನೆಸಿದೆ ! ಸತ್ತುದಿಸುವ ಭವ 
ಮೃತ್ಯುವ ಜಯಿಸಿದೆ || ೨ | | 

1 ಭಾಮಿನಿ | 
ಎಂದು ಸಂಭಾಷಿಸುತ ಧುರದಲಿ | ಇಂದ್ರ ವೃತಾಸುರರು ಹೋರಿರೆ | 
ಅಂದು ಪರಿಘವ ತಿರುಹಿ ಬಡಿಯಲು ಸುರಪ ವರ್ಣಿಸಿದ | ಒಂದೆ 
ನಿಮಿಷದೊಳೆದ್ದು ಕೋಪದಿ | ಪಂದೆ ನಿಲುನಿಲಾ ಎಂದು ಕೈಗಳ 1 ಸಂದ 
ಬಡಿಯುತ ಮುರಿಯ ವೃತನ ಕುಂದತಿಂತೆಂದ | ೧ || 

| ಸೌರಾಷ್ಟ್ರ ತ್ರಿವಿಡೆ | 
ಕರವ ಮುರಿದಿಹೆನೆಂಬ ಗರ್ವದಿ 1 ಮೆರೆಯದಿರು ಎಲೆ ಸುರಪ 
ಕ್ಷಣದಲಿ 1 ಕರಿಯ ಸಹಿತಾ ನಿನ್ನ ಸುಮನ ಮೊತ್ತವನ್ನು || ೧ | ಸೇರಿ 
ಸುವೆ ನೆನ ದರವೆನ್ನುತ | ಆರಂಭಟಿಸುತ ನುಂಗಲಾಕ್ಷಣ 1 ಭೂರಿನೇತ್ರನು 
ಸೀಳಿ ಹೊರಬರುತೆಂದ ಕನಲಿ | ೨ || ಇಂದು ನಿನಗವಸಾನ ಬಂದುದು ! 
ಯೆಂದು ವಜ್ರದಿ ವೃತ ಶಿರವನು | ಇಂದ್ರ ಬಡಿಯಲು ಬಿದ್ದ ಧರಣಿಗೆ 
ಜೀವ ತ್ಯಜಿಸಿ | ೩ || 

ದ್ವಿಪದಿ ! 
ದುರುಳನುರುಳಲು ಕಂಡು ಉನ್ಮಾದದಲ್ಲಿ ಹರುಷದಲಿ ತೇಲಾಡೆ 
ವಜಿ) ವಿಜಯದಲಿ | ೧ || 

ಸೌರಾಷ್ಟ್ರ : ತ್ರಿವಿಡೆ 
ಅಮಮ ಬಣ್ಣಿಸಲೇನು ಧೈತ್ಯನು ! ಕ್ಷಮೆ ಯವರ ನರಿದೃವದ 
ಕಾರಣ | ಸಂಮನಸೇಶನ ಪಿಡಿಯದಿತು ಪಾಪ ತರುಣಿ || ೧ || 


20 


ನಾರವಿ | ಏಕ 
ಉರವಣಿಸುತಲಘ ತರುಣಿಯರಿ ಬಂದಳು | ಸುರಪನೆ ನಿಲ್ಲೆನುತ !! 
ನರೆಗೂದಲ ತಲೆ ಕೆದರಿದ ನೆತ್ತರ | ಹರಿವಂಬರ ವುಡುತ || ೧ || ಜಾರಿದ 
ಹುಬ್ಬಿನ ನಾರುವ ಹೊಲಸುಶ | ರೀರವು ನಡುಗುತಲಿ | ಘೋರಪಿಶಾಚಿಯು 
ದೂರದಿ ಬರುವುದು | ತೋರಲು ಭೀತಿಯಲಿ ೨ !! ಭೂರೀನೇತ್ರನು 
ಸಾರುವ ದೆಲ್ಲಿಗೆ | ಯಾ ಪೊರೆವವರು ! ಹಾರುತ ದೆಸೆದೆಸೆ ಗಾರರಿ 
ಗೆಡಲು ಶಚಿ 1 ನೀರನ ಅಟ್ಟಿದಳು ॥ ೩ ॥ ಬಿಡದಾ ಹತ್ಯೆಯು ಕಡುಗತ 
ಬರೆ ಕಂ ! ಗೆಡುತಲಿ ಓಡುತಲಿ ! ನಡೆದಾ ಮಾನಸ ಕೊಳದೊಳು ದುಮು 
ಕುತ ಜಡಜದ ನಾಳದಲಿ || ೪ || ಅಡಗುತ ಕುಳಿತನು ಮೃಡ ಶಿವ 
ನೆನುತಲಿ | ಬಿಡುಗಣ್ಣರ ಒಡೆಯ || ತಡಿಯೋಳು ನಿಂದಳು ದುಮುಕಲು 
ಅರಿಯದೆ | ಹಿಡಿಯಲು ಸುರಪತಿಯು || ೫ || 

| ಭಾಮಿನಿ ! 
ಸರಿಮನಸಾಧಿಪ ಕಮಲ ನಾಳದಿ ! ಭ್ರಮೆಯಂ ನಾಂತಡಗಿರಲು ಕಾಣದೆ ! 
ಸುಮನಸರು ನಡೆತಂದು ಪೇಳರು ಕಮಲ ಸಂಭವಗೆ | ಅವರೆಲ್ಲರ 
ಪೊರೆಯ ಬೇಹುದು ! ಅವರಿರಲೋಕಕೆ ಗತಿಯ ಕಾಣೆವು ! ನವಲಗೆ ಹಿತ.... 
ದೊಳು ವ್ಯಥೆಯಪರಿಹರಿಸುತ್ತ ಪಥ ತೋರು | ೧ | 

| ಕಂದ | 
ಎಂದುದನು ಕೇಳುತ್ತಲಜ ! ವೃಂದಾರಕ ಮುಖ್ಯರೊಡನೆ ಮಾನಸ 
ದೆಡೆ ರೈ || ತಂದ ಭಂಜ ನಾಳದೊಳ್ ಸಂ | ಕಂದನ ನಿಹದರಿತು 
ನುಡಿದ ನೀ ತೆರದಿಂದಂ | ೧ | 

- ಮಧ್ಯಮಾವತಿ | ತ್ರಿವಿಡೆ 
ಬಾವಂಗನೆ ಬಾತಂದೆ ಬಾಸು | ತಾವು ಬಾ ಸುರಪತಿಯೆಂ ಬಾಸು ! 
ಕ್ಷೇಮಕಾಯನೆ ಏಕೆ ಕುಳಿತಿಹೆ ಕಮಲದೊಳಗೆ ! ಮೇಲೆ ಬಾರೋ | ೧ | 
ಆರಕರೆವವರೈಯೊ ಪಾಪಿಯು | ಆರು ಸಲಹರಿವರೆನ್ನ ನಿಂದಿಗೆ ! ವಾರ 
ಜನಕನೆ ಶಿವನೊ ಬ್ರಹ್ಮನೊ ಯಾರು ನೀನು ಕರೆವೆಯೇಕೆ | ೨ | 
ಹೆದರಬೇಡೆಲೆ ಸುಮನ ಸಾಧಿಪ | ಪದುಮನಾಭನ ಮಗನು ನಾ ನಿನ | 
ಗೊದಗಿದಾಪತ್ತುಗಳ ತಿಳಿಯುತ ಒದಗಿ ಬಂದೆ | ಬಾರೊ ಯೆನಲು || ೩ .ಬಿ 


- 21 
ಶಿವಶಿವಾ ನಾನೆಂತು ಬರುವುದು 1 ಕುವಲಯಾಸನ ಘೋರ ದುರ್ಧರ | 
ಯುವತಿ ಪಿಡಿವಳು ಯೆನ್ನನೆನ್ನಲಂ ದಿವಿಜ ಪತಿಗೆ | ನುಡಿಯಲಜನು ೪ ! 

| ದ್ವಿಪದಿ | 
ಹಿಡಿಯ ಬಲ್ಲುದೆ ಅಘವು ಹರಿಭಕ್ಕರಿಂಗೆ । ಬಿಡು ದುಗುಡ ಬಾರೆ 
ನಲು ಜಲದಿಂದ ತಡಿಗೆ || ೧ ಸೇರಿ ಕಮಲಜನಡಿಗೆ ವಂದಿಸಲು ಎತ್ತಿ ! 
ಭಾರತೀಶನರಿ ಪೇಳ ನಘಹರಿಪ ಯುಕ್ತಿ | ೨ || 

| ಭಾಮಿನಿ | 
ಕಮಲ ಸಂಭವ ನಾಜ್ಞೆಯಂದದಿ | ಅಮರಲೋಕಕ್ಕೆ ಬಂದು ಸುರ 
ಪತಿ ! ಕ್ಷಮೆಯವರ ನಂದೃವಿಯ ಹತ್ಯದ ದೋಷ ಪರಿಹರಕೆ 8 ಅಮಿತ 
ವೈಭವದಿಂದ ವಿರಚಿಸೆ | ವಿವರಿಲ ತುರಗಾರವ ನಾಗಲೆ | ಸುವನ 
ಸಾಧಿಪ ಶುಚಿಯ ಹೊಂದುತ ಮೆರೆದ ನಾಕದಲಿ || ೧ || 

ಮಧ್ಯಮಾವತಿ | ತ್ರಿವಿಡೆ 
- ವರ ಮಹಾ ಭಾಗವತದೊಳಗಿನ ವರಿಕಥಾಮೃತ ವಿದನು ಬರೆ 
ದನು ಬರವಣೀ ” ಕುಲಜಾತೆ ಮಾಬಲ ” ಧರೆಯೊಳಿದನು ! 
ಮೆರೆಸಿ ತಿದಿ || ೧ || 


ಮಂಗಲಂ | ಶಂಭ | ಮಂಗಲಂ | 


* ಅಂತ ಪದ ೧೯೧ಕ್ಕೆ ಯಕ್ಷಗಾನ * ವಜ್ರ ವಿಜಯ ” ಮಲಗಿದುದು * 


- : ಪತ್ರಿಕಾ ಅಭಿಪ್ರಾಯಗಳು : 
ಯಕ್ಷಗಾನ ಧೈತ್ಯ ವೇಷದ ಮಹಾಬಲೇಶ್ವರ ಬರವಣಿ, ಗೋಕರ್ಣ 
ಅವರದು ವಿಚಿತ್ರವಾದ ವೈಕಲ್ಯ , ಅವರು ಮೂಕರಲ್ಲ ಮಾತಾಡಬಲ್ಲರು 
ಆದರೆ ಧ್ವನಿಪೆಟ್ಟಿಗೆಯ ಯಾವುದೋ ದೋಷದಿಂದಾಗಿ ಅವರು ಆಡಿದ 
ಮಾತು ಸ್ಪಷ್ಟವಲ್ಲ. ಸವಿಯೂ ಅಲ್ಲ. ಅವರು ಈ ಭವಣೆಯಿಂದಾಗಿ ಬಸವಳಿ 
ದವರಲ್ಲ ......... ಮಾತು ಅರ್ಥವಾಗದಿದ್ದರೇನಂತೆ ? ಭಯಾನಕತೆಗೆ ವಿಶೇಷ 
ವೆರಗು ಅದಕ್ಕೆ ತಕ್ಕಂತೆ ಕುಣಿತ , ಅಭಿನಯ ... ...ಕೇವಲ ಯಕ್ಷಗಾನ 
ನಟರು ಮಾತ್ರವಲ್ಲ. ಪ್ರಯೋಗಶೀಲರೂ ಬರಹಗಾರರೂ ಕೂಡ... ... 

- “ ಎಚ್ಚೆ ಹೈ ” ಸುಧಾ ವಾರಪತ್ರಿಕೆ ಬೆಂಗಳೂರು 31 - 6 - 1988 
.... .. ಎಲ್ಲಾ ಅನುಕೂಲತೆಗಳು ಇದ್ದು , ತಕ್ಕಷ್ಟು ಪ್ರೋತ್ಸಾಹ ದೊರೆತರೆ 
ಗುರಿಸಾಧನೆಯು ಸುಲಭವಾಗಿ ಸಿದ್ದಿಸುತ್ತದೆ. ಆದರೆ ವಿರೋಧಾಭಾಸಗಳನ್ನು 
ಎದುರಿಸಿ ಮಾಡಿದ ಸಾಧನೆ ಅಪರೂಪದೆನಿಸುತ್ತದೆ. ಮತ್ತು ಹೆಚ್ಚಿನಮಹತ್ಯ 
ವನ್ನು ಪಡೆಯುತ್ತದೆ. ಪ್ರಕೃತಿ ತನಗಿತ್ತ ವೈಪರೀತ್ಯವನ್ನೇ ಯಶಸ್ಸಿನ 
ಪ್ರಮುಖ ಸೂತ್ರವನ್ನಾಗಿ ಮಾಡಿಕೊಂಡು “ ರುದ್ರ ಕುಣಿತದ ಧೈತ್ಯ ನಟ ' 
* ಬಣ್ಣದ ಬರವಣಿ ' ಎಂದು ಕರೆಸಿಕೊಂಡ ಮಹಾಬಲ ಬರವಣಿಯವರು 
ಸಿದ್ದಿ ಸಿಕೊಂಡ ಸಾಧನೆ ಅಪೂರ್ವ......... ನಟರಾಗಿ, ಪ್ರಸಂಗ ಕರ್ತರಾಗಿ , 
ಸಂಘಟಕರಾಗಿ, ಅರ್ಥಗಾರಿಕೆಯ ಮಾರ್ಗದರ್ಶಕರಾಗಿ, ಹೊಸ ಹೊಸ 
ಪಯೋಗಗಳ ಆವಿಷ್ಕಾರಕರಾಗಿ ಯಕ್ಷಗಾನದಲ್ಲಿ ಮೆರೆದರು, ಯಕ್ಷಗಾನ 
ವನ್ನು ಬೆರೆಸಿದರು . 
* ಕರ್ನಾಟಕ ನಲ್ಲಿ ಮುಂಬೈ ಕನ್ನಡ ದೈನಿಕ- ವಿದ್ಯಾಧರ 9 -- 1992ವಂತ 
“ ಮಂಗಳೂರುಮಿತ್ರ' ಕರಾವಳಿ ಕರಾಟಕದ ಸಂಜೆ ದೈನಿಕ 23 - 11 -1991 
......' ಧ್ವನಿದೋಷವುಳ್ಳ ಇವನೇನು ಮಾಡಬಲ್ಲ' ಎಂದು ಉಪೇಕ್ಷಿಸಲ್ಪಟ್ಟ 
ಮಹಾಬಲರರಿ ಕೆಲವಂ ಬಲ್ಲವರಿಂದ, ಕೆಲವಂ ಮಾವರಿಂದ, ಕೆಲವಂ 
ಸುಜ್ಞಾನದಿಂದ ಕಲಿತು ರಂಗ ನೈಪುಣ್ಯ ಗಳಿಸಿದ ಯಕ್ಷರಂಗದ ಏಕಲವ್ಯ 
ಎಂದರೂ ತಪ್ಪಾಗಲಾರದು ... ... ...... 
......... ಈಗಾಗಲೇ 35ಕ್ಕೂ ಮಿಕ್ಕಿ ಪ್ರಸಂಗಗಳನ್ನು ರಚಿಸಿ, 15 ಪ್ರಕಾಶ 
ಗೊಳಿಸಿದ್ದಾರೆ. ಅಚ್ಚಾದ ಇವರ ಪ್ರಸಂಗಗಳು ಯಕ್ಷಗಾನದ ತವರಾದ 
ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಹವ್ಯಾಸಿ ಯಕ್ಷಗಾನ ಮೇಳದ ಕಲಾವಿದರು 
ಗಳಿಂದ ಪ್ರದರ್ಶನಗೊಂಡು ಜನ ಮೆಚ್ಚುಗೆ ಗಳಿಸಿವೆ ......... 
“ ಮುಂಗಾರರಿ' ಕನ್ನಡ ದೈನಿಕ 2 - 1 - 1992 


ಟಿ 


- ನರಳುವ ಜೀವಿಗಳಿಗೆ ಅರಳುವ ಸುಯೋಗ – 


ರೋಗ ವಿಮುಕ್ತಿಯಿಲ್ಲದೇ ಬೇಸರವೇ ? 
- ರೋಗ ಮುಕ್ತರಾಗಿ ಆನಂದಿಸಿ ! ನವಚೈತನ್ಯ ಗಳಿಸಿ !! 

ಒಮ್ಮೆ ಸಂದರ್ಶಿಸಿ ಇಲ್ಲವೇ ಪತ್ರ ವ್ಯವಹಾರ ನಡೆಸಿರಿ . 
- ಡಾ . ಎಮ್ . ಜಿ. ಭಟ್ಟ ಬರವಣಿ 
[ ಎ . ಎಮ್ . ಐ . ಎಚ್ . : ಎಚ್ . ಎನ್. ಬಿ . ಎಸ್ . ; ಎವರ್ , ಎಚ್ . 
ಎವರ್ , ಡಿ . ಎಸ್ . ; ಏ, ವಿ . ವಿ . ; ಏ . ಆರ್ . ; ಏ . ವಿ . ಎ . ; ಎನ್ . ಡಿ . ; 

ಏ . ಆರ್ , ಎಸ್ , ಎಚ್ , ( ಲಂಡನ್ ) ] 
( ಡಾ . ಕುಮಾರಿ) ವಿಜಯಾ ಎಮ್. ಬರವಣಿ 
ಬಿಎಚ್ಎ ಮ್ ಎಸ್ , ಎಲ್‌ಎಎಮ್ ಎಸ್ , ಏವಿವಿ ಏಆರ್ . ಎನ್ . ಡಿ . 


೨೬ / ೨೧೫ ; ಉನ್ನ ತನಗರ II 
ಎಮ್ ಎಚ್ . ಬಿ. ಕೋಲೋನಿ 
ಫಿಲ್ಮಸ್ಥಾನ ಸ್ಟುಡಿಯೋ ಹಿಂದುಗಡೆ 
ಗೋರೆಗಾಂವ್ ( ವೆಸ್ಟ್ ) 
ಬೊಂಬೈ - ೬೨ 
B 8721873 


ಸಲಹೆ ಪಡೆಯುವ ವೇಳೆ : 
ಬೆಳಿಗ್ಗೆ ಘಂಟೆ 6 ರಿಂದ 8 
ಸಂಜೆ ಘಂಟೆ 6 ರಿಂದ 9 
( Sundays 5 pm, to 
9 pm . by prior 
appointmeot ) 


ಹೋಮಿಯೋಪತಿ ! 


ನಿವಾರಿಸುವುದು ನಿಮ್ಮ ರೋಗದ ವ್ಯಥೆ !! 


ಮಹಾಬಲ ಬರವಣಿ ಪ್ರಸ೦ಗಾ ಖ್ಯಾನ 
ಗಳ ಬರವಣಿಗೆಯಲ್ಲಿ ನಿಜವಾಗಿಯೂ ಅನ್ವ 
ರ್ಥಕರು - ಮಹಾಬಲರೇ ! ಈಗಾಗಲೇ ನಲವ 
ತಕ್ಕೂ ಮಿಕ್ಕಿ ಸ್ವತಂತ್ರ ಸರಸ ಪ್ರಸಂಗ 
ಗಳನ್ನು ಬರೆದು ರಂಗದಲ್ಲಿ ಆಡಿಸಿ , ಹಾಡಿಸಿ 
ಯಶಸ್ವಿಯಾದ ಪ್ರಭಾವಶಾಲಿ ವೇಶಧಾರಿ 
ಗಳು . . . . . , ಅವರಲ್ಲಿ ಅಭಿನಯ , ನರ್ತನ, 
ಠೀವಿ ಹಾಗೂ ಭಾವಾವಿಷ್ಕಾರ, ವೇಶವರ್ಣಿಕೆ 
ಭವ್ಯ ಆವಿರ್ಭಾವ ಷಡು ಜೈಶ್ವರ್ಯವೂ ಸುಟ 
ಗೊಂಡಿರುವುದನ್ನು ಕಂಡು ಮೆಚ್ಚಿದವರಲ್ಲಿ 
ನಾನೊಬ್ಬ ಸ್ವಯಂ ನಟರಾಗಿದ್ದ ಮೂಲಕ 
ಪ್ರಸಂಗ ರಚನೆಯಲ್ಲಿ ರಂಗತಂತ್ರ ಸಿದ್ದಿಯನ್ನು 
ಕವಿತ್ವ ಶುದ್ದಿಯನ್ನು ಕೂಡಿಯೇ ಬಲ್ಲವರು . 

- ಗೌರೀಶ ಕಾಯ್ಕಿಣಿ, ಗೋಕರ್ಣ 
ಸಾರ್ಥಕೊ ಬರವಣಿ ನಾಮಾ ಯಕ್ಯಾಖ್ಯಾನ ಕಥಾ ಕವಿ | 
ಧೈತ್ಯ ವೇಷೇ ರಸಾವೇಷೇ ರಾಜತೇ ಸೌ ಮಹಾಬಲ | 
. . . . . . ಅಪರೂಪದ ಕಲಾ ತಪಸ್ವಿಗಳು ತಾವು ಈ ತಮ್ಮ ತಪಶ್ಚರ್ಯೆಯ 
ವಿಶೇಷವೆಂದರೆ ಬೇರೆ ಯಾರನ್ನಾದರೂ ಮಲೆಗುಂಪನ್ನಾಗಿ ಮಾಡಬಹುದಾದ ಒಂದು 
ಧ್ವನಿಯ ದೌರ್ಬಲ್ಯವಿದ್ದರೂ , ಆ ದೋಷವನ್ನೇ ಗೆದ್ದು ವಿಶಿಷ್ಟ ಗುಣವಾಗಿ ಮಾಡಿ 
ಕೊಂಡು ರೌದ್ರಾವೇಷದ ಮಕ ಹಾಗೂ ಉತ್ತಾನನೃತ್ಯಾಭಿನಯಗಳಿಂದಲೇ ದೈತ್ಯ 
ವೇಷಗಳನ್ನು ಸಾಕಾರಗೊಳಿಸಿ ಮೆರೆಯುತ್ತಿರುವಿರಿ . . . . . . . 

* ಸನ್ಮಾನ ಪತ ಸಾ ಗಣೇಶೋತ್ಸವ ಸಮಿತಿ, ಗೋಕರ್ಣ 

. . ಅನೇಕ ಹೊಸ ಪೌರಾಣಿಕ , ಕಾಲ್ಪನಿಕ ಯಕ್ಷಗಾನ ಕಥಾ ಪ್ರಸಂಗ 
ಗಳನ್ನು ಬರೆದು ರಂಗಭೂಮಿಯಲ್ಲಿ ಪ್ರದರ್ಶಿಸಿ ಪ್ರಕಾಶನಗೊಳಿಸಿದ್ದೀರಿ, ಇದುವರೆಗೆ 
ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಪ್ರಸಂಗಕರ್ತನೂ ರಚಿಸದೇ ಇರುವಂತಹ 
ಸಂಪೂರ್ಣ ಕಥೆಯನ್ನು ಒಂದೇ ದೃಶ್ಯದಲ್ಲಿ ಆಳವಡಿಸಿ ಏಕದೃಶ್ಯ ' “ ಯಕ್ಷಗಾನ ” 
ಪ್ರಸಂಗವನ್ನು ರಚಿಸಿದ ಕೀರ್ತಿ ನಿಮ್ಮದಾಗಿದೆ . ಹಿಂದಿಭಾಷೆಯಲ್ಲಿ ಯಕ್ಷಗಾನ 
ಯಶಸ್ವಿ ಪ್ರಯೋಗ ಮಾಡಿ ಗೋಕರ್ಣಕ್ಕೆ ಗೌರವವನ ಕೀರ್ತಿಯನ್ನೂ ತಂದಿದ್ದೀರಿ. 

. . . ಯಕ್ಷಗಾನ ಕಲಾರಂಗದಲ್ಲಿ ಬಹುಮುಖ ಪ್ರತಿಭೆ ಗಳಿಸಿ, ಕಲಾವಿದ 
ರೂ ಉತ್ತಮ ಪ್ರಸಂಗಕರ್ತರೂ ಆಗಿ, 30 - 35 ವರ್ಷಗಳ ಕಾಲ ಅವಿಸ್ಮರಣೀಯ 
ಸೇವೆ ಸಲ್ಲಿಸಿದ ಕೀರ್ತಿ ನಿಮ್ಮದಾಗಿದೆ. 

* ಸನ್ಮಾನ ಪತ್ರ ' ಯಂಗಸ್ಟಾರ್ ಕ್ಲಬ್ ಗೋಕರ್ಣ 


